ಇನೋಪನ ಇಂತ 


ಆ.ನಿಂ. ಅಮಿ? ನ ಭಾವಿ 





ಕರ್ನಾಟಕ ಬದ್ಸವರ್ಧಕ ಸಂಘ,ಧಾರವಾಡ 


ಪುನರ್ಮೂದ್ರಣ ಯೋಜನೆ : 


ಪುಷ್ಪ - ೧೩ 








ಇಸೋಪನ ಚರಿತ್ರ 


ತ. ನಾ. ಅವೀನಭಾನವಿ 





ಇರನಾಡ 


“1 


ಶಿ 


ಇಸೋಪನ ಚರಿತ್ರ 
ತ. ನಾ. ಅಮೀನಭಾವಿ 
ಕರ್ನಾಟಕ ವಿದ್ಯಾವರ್ಧಕ ಸಂಘ, ಧಾರವಾಡ 


ಪುಟಿಗಳು : ೨೪ ಪ್ರತಿಗಳು : ೫೦೦೦ 


ಲಿ 
ಆರ್ಥಿಕ ನೆರವು : ಕರ್ನಾಟಕ ರಾಜ್ಯ ಸರಕಾರ 
ಲಿ 


Isopana Charitra 
Life History ೦೯ Aesope in Kannada by 


Ta. Naa. Ameenabhavi 


Published in August 1985 by 


Siddhaling Pattanshetti 
Secretary, 
Karnataka Vidyavardhaka Sangh, Dharwad - 1 


© Karnataka Vidyavardhaka Sangh, Dharwad 
Pages : 24 Copies : 5000 
Printed by 


Basavaraj Horadi 
Lalita Mudranalaya, Market, Dharwad - 1 


ಮೊದಲ ಮಾತು 


ಕ್ರಿ. ಶ. ೧೮೯೦ ರಲ್ಲಿ ಸ್ಥಾಪಿತಗೊಂಡ ಕರ್ನಾಟಕ ವಿದ್ಯಾವಧೆ ೯ಕ ಸಂಘವು 
ಕರ್ನಾಟಕದ ಅತ್ಯಂತ ಪ್ರಾಚೀನವಾದ, ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ 
ಕನ್ನಡದ ಜನನಾಡಿಯನ್ನು ಮಿಡಿದೆ ತುಂಬ ಮಹತ ದ ಸಂಸ್ಥೆಯಾಗಿದೆ. ಕರ್ನಾಟಕದ 
ಅನೇಕ ಬರೆಹಗಾರರು, ಕವಿಗಳು, ಸಾಮಾಜಿಕ ಕಾರ್ಯಕರ್ತರು ಈ i 
ಸೂ ರ್ತಿ ಪಡೆದು, ಹೆಸರು ಪಡೆದು ನಾಡಿನ ತುಂಬ ತಮ್ಮ ಕಾರ್ಯನ್ಷೇ ತ್ರವನ್ನು ವಿಸ್ತರಿಸಿ 
ಕೊಂಡಿದ್ದಾರೆ. 

ತನ್ನ ಹುಟ್ಟಿ ನಾರಭ್ಯದಿಂದ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಭಾಷೆ ಹಾಗೂ 
ಸಾಹಿತ್ಯದ 'ಔಿಳವಣಿಗೆಗಾಗಿ ಅವಿರತವಾಗಿ ಶ್ರಮಿಸುತ್ತ ಬಂದಿದೆ. ಹಲವಾರು ಬಗೆಯ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರೊಂದಿಗೆ ಧಾರವಾಡವನ್ನು ಕೇಂದ್ರವನ್ನಾಗಿ 
ಇಟ್ಟುಕೊಂಡು ಸಮಸ್ತ, ಕರ್ನಾಟಕದ ಲೇಖಕರನ್ನು, ವಿಚಾರವಂತರನ್ನು ಒಂದು 
ಗೂಡಿಸಿ ಬೆಳಕಿಗೆ ತರುವ ಕಾರ್ಯವನ್ನು ಸಂಘವು 'ಸೊಡಲಿನಿಂದ ನಿಯಮಿತವಾಗಿ 
ಮಾಡುತ್ತ ಬಂದಿದೆ. 

ಕನ್ನಡ ಬರೆಹಗಾರರ ಬಳಗವನ್ನು ಕಟ್ಟಿ ಅವರಿಂದ ವಿನಿಧ ವಿಷಯಗಳನ್ನು 
ಕುರಿತು ಗ್ರಂಥಗಳನ್ನು ಬರೆಸಿ ಅಥವಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಗ್ರಂಥರಚನೆಗೆ 
ಪ್ರೋತ್ಸಾಹ ನೀಡಿ ತನ್ಮೂಲಕ ಮೂಡಿ ಬಂದ ಕೃತಿಗಳನ್ನು ತುಂಬ ಪರಿಶ್ರಮದಿಂದ 

ಪ್ರಕಟಿಸಿ ಅವುಗಳನ್ನು ನಾಡಿನ ತುಂಬ ಹರಡಿದ್ದ ಹಥ ಡಾಭಿನಾನಿಗಳಿಗೆ 8 ಸುವ 

ಸ ಶ್ರದ ಚಾರಿತ್ರಿಕ ಹೊಣೆಗಾರಿಕೆಯನ್ನು ಸಹ ಸಂಘವು ನಿರ್ವಹಿಸಿಕೊಂಡು ಬಂದಿದೆ. 

ಪ್ರ ನಿಟ್ಟಿ ನಲ್ಲಿ ಸಂಘವು ಸಾಹಿತ್ಯಿಕ ಜಗತ್ತಿನಲ್ಲಿ ಬಹುಕಾಲ ಉಳಿಯುವಂಥ 
ನೂರಾರು ಪುಸ್ತಕಗಳನ್ನು ಪ್ರಕಟಿಸಿದ್ದು ಅವು ಸಂಘದ ಚರಿತ್ರೆಯಲ್ಲಿ ಉಳಿಯುವಂಥ 
ಕೃತಿಗಳು. ಈಚೆಗೆ ಕೆಲವು ವರ್ಷಗಳಿಂದ ಸಂಘದ ಪ್ರಕಾಶನ ವಿಭಾಗವು ನಾಡಿನಲ್ಲಿ 
ಬೆಳೆದು ಬಂದ ಪ್ರಕಾಶನದ ಪ್ರಸಾರದೊಂದಿಗೆ ಸ್ಪರ್ಧಾತ್ಮಕವಾಗಿ ಹೊಂದಿಕೊಂಡು 
ಹೋಗಲಾಗದೆ ಪುಸ್ತಕ ಪ್ರಕಟಣೆಯ ತನ್ನ ಕಾರ್ಯವನ್ನು ಸ್ಮಗಿತಗೊಳಿಸಿತ್ತು. 

ಈಗ ಅನತಿ ಕಾಲದಲ್ಲಿಯೇ ತನ್ನ ಆಯುಷ್ಯದ ನೂರನೆಯ ವರ್ಧಂತಿ ಉತ್ಸವ 
ವನ್ನು ಸಂಘವು ಆಚರಿಸಲಿರುವ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ತನ್ನ ಪ್ರಾಚೀನ 
ಗೌರವವನ್ನು ಮೆರೆದ ಕೆಲವಾರು ಕೃತಿಗಳನ್ನು ಆಯ್ದು ಕೊಂಡು ಆವುಗಳ ಮರು 
ಮುದ್ರಣದ ಯೋಜನೆಯನ್ನು ಸ್‌ ಹಿಂದೆ ಸಂಘವು ಪ್ರಕಟಿಸಿದ ಅನೇಕ 


ನು 


ಪುಸ್ತಕಗಳು ಇಂದು ಕಾಲಗರ್ಭದಲ್ಲಿ ಸೇರಿಹೋಗಿ ಅವುಗಳ ಪ್ರತಿಗಳು, ಕೆಲವು ಕೃತಿಗಳ 
ಹೆಸರುಗಳು ಸಹ ಗೊತ್ತಿಲ್ಲದಂತೆ ಆಗಿಬಿಟ್ಟಿವೆ. ಸಂಘದ ಇಡೀ ಚರಿತ್ರೆಯನ್ನು ಒಟ್ಟು 
ಗೂಡಿಸಿ ಮಹತ್ವದ ಸಂಶೋಧನ ಗ್ರಂಥವೊಂದನ್ನು ಜವಾಬ್ದಾರಿಯುತ ನಿದ್ದಾ ಿಂಸೆರೊಬ್ಬ 
ರಿಂದ ಬರೆಸಬೇಕೆಂಬ ವಿಚಾರ ಸಹ ಸಂಸೆ ಗಿದೆ. ಇದಕ್ಕೆ ಅನುಕೂಲಕರವಾಗಿ ಸಹಾಯಕ 
ವಾಗುವಂಥ ಕಾರ್ಯ ವೆಂದು ಸದ್ಯ ಉಪಲಬ್ಧ ವಿದ್ದ ಕೃ ತಿಗಳಲ್ಲಿ ಹದಿನೈದು ಪುಸ್ತಕಗಳನ್ನು 
ಆಯ್ದು 1: ಮರುಮುದ್ರ, ಇದ ಯೋಜನೆಯೊಂದನ್ನು ಹನ್ಮಿ] ಕೊಂಡು ಅದರ 
ವಿವರಗಳನ್ನು ಕರ್ನಾಟಕ ಸಂ ಕನ್ನಡ ಮತ್ತು ಸಂಸ್ಕೃತಿ ಬಡಗ ೧೯೮೪ರ 
ಪೂರ್ವಾರ್ಧದಲ್ಲಿ ಸಲ್ಲಿಸಲಾಯಿತು. ಆಗ ನ ; ನಿರ್ದೇಶಕರಾಗಿದ್ದ ಶ್ರೀ ನ.ನಾ. 
ಕಠಾವಿ ಅವರು dsl ವಿದ್ಯಾವರ್ಧಕ ಸಂಘದ ಬಗ್ಗೆ ತಾವು ಇಟ್ಟುಕೊಂಡಿದ್ದ 
ಅಭಿಮಾನವನ್ನು ತತಾ ನೆನೆದು, ಸಂಘವು ಹಮ್ಮಿಕೊಂಡ ತ ಯೋಜನೆ 
ಯನ್ನು ಯಶಸ್ವಿ pe ಎಲ್ಲ ರೀತಿಯ ನೆರವು ನೀಡುವುದಾಗಿ ಆಶಾ ಸನೆ ಕೊಟ್ಟ ರು. 
ಅದರಂತೆ ಯೋಜನೆಯನ್ನು ಒಪ್ಪಿ ಸರಕಾರವು ಹದಿನೈದು ಸ ಪುಸ್ತ ಗ ಪ್ರಕಾಶನಕ್ಕಾಗಿ 
ಎರಡು ಲಕ್ಷ ರೂಪಾಯಿಗಳನ್ನು ಅನುದಾನವಾಗಿ ಕೊಡುವಂತೆ ವ್ಯವಸ್ಥೆ ಮಾಡಿದ 
ಮಾನ್ಯ ಶ್ರೀ ಕಠಾವಿ ಅವರು ಸಂಘವು ಆ ಅನುದಾನವನ್ನು ಸ್ವೀಕರಿಸುವ ಹೊತ್ತಿಗೆ 
ಭೌತಿಕವಾಗಿ ಇಲ್ಲವಾದದ್ದು ಸಂಘಕ್ಕೆ ಬಹಳ ದೊಡ್ಡ ನೋವು. “ಹದಿನೈದು ಕೃ ಕ.ತಿಗಳ 
ಪ್ರಕಾಶನದ ಈ ಸಂದರ್ಭದಲ್ಲಿ ಸಂಘವು ಅತ್ಯಂತ ಕೃ ತಜ್ಞ ಕತೆಯಿಂದ ಶ್ರೀ ಚ 
ಆನರನ್ನು ಸ್ಮರಿಸುತ್ತದೆ. 


ಸಂಘವು ಮರುಮುದ್ರಣದ ಪ್ರಕಾಶನ ಯೋಜನೆಯ ಮೊದಲ ಹಂತವಾಗಿ 
ಆಯ್ದುಕೊಂಡ ಹದಿನೈದು ಕೃ ಕ್ರ ತಿಳು ಇವು : 


೧) ಕನ್ನಡ ಶೌರ್ಯಸಾಗರ 
೨) ಕನ್ನ ಡಿಗರ ಜನ್ಮ; ಸಾರ್ಥಕತೆ 
೩) We 1 ನಿಜಯವ್ಯಾಯೋಗಂ 
೪) ಕರ್ನಾಟಕ ಕಥಾಸರಿತ್ಸಾಗರ 
೫) ಮೋಹಿನೀ ಅಥವಾ ಥಿಂದಕರ ನಡವಳಿ 
೬) ಕನ್ನಡ ಮಾತು ತಲೆಯೆತ್ತುವ ಬಗೆ 
೭) ಕಾಲಿದಾಸ ಚರಿತ್ರ 
೮) ಕರ್ಣಾಟಕ ಯಯಾತಿನಾಟಿಕಂ 
೯) ಗೃಹವೈದ್ಯಕವು 

೧೦) ಭಾರತೀಯ ವಿದುಷಿಯರು 

೧೧) ಸ್ರೇಯಃಸಾಧನ 

೧೨) ಪಂಡಿತರಾಜ 


೧೩) ಇಸೋಪನ ಚರಿತ್ರ 

೧೪) ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು 

೧೫) ನರಗುಂದದ ಬಂಡಾಯ 

ಕ್ರಮವಾಗಿ ಪ್ರಕಟವಾಗುತ್ತಿರುವ ಈ ಕೃತಿಗಳು ಸಹ ವಿಷಯ ವೈವಿಧ್ಯ, ಆ 
ಕಾಲದ ಭಾಷಾ ಸೌಂದರ್ಯ, ವ್ಯಾಕರಣ ಹಾಗೂ ಭಾಷಾಶಾಸ್ತ್ರದ ದೃಷ್ಟಿಕೋನ 
ಹಾಗೂ ಬೆಳೆಯಬೇಕಾಗಿದ್ದ ಒಂದು ಭಾಷೆಯ ನಿರಂತರ ಪರಿಶ್ರಮದ ವಿಕಾಸಶೀಲ 
ಘಟ್ಟ ಮುಂತಾದ ದೃಷ್ಠಿ ; ಯಿಂದ ಪ್ರಮುಖ ಆಯಾಮಗಳನ್ನು ಹೊಂದಿರುವಂಥವು. 
ಈ ಕೃತಿಗಳನ್ನು ಆಗ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕಾಗಿ: ರಚಿಸಿಕೊಟ್ಟಿ ಆಯಾ 
ಲೇಖಕರು ತಮ್ಮ ಕೃತಿಗಳ ಸ್ವಾಮ್ಯವನ್ನು ಸಂಘಕ್ಕೆ ನೀಡಿದ್ದು ಈಗ ಈ ಕೃತಿಗಳ 
ಏಕಸ್ವಾಮ್ಯ ಹೊಂದಿದ ಸಂಘವು ಆ ಎಲ್ಲ ಲೇಖಕರನ್ನು ಕೃತಜ್ಞ ತೆಯಿಂದ ಸ್ಮರಿಸು 
ತ್ತದೆ. 

ಈ ಕೃತಿಗಳಲ್ಲಿ ಯಾವುದೇ ಬದಲಾವಣೆ ಅಥವಾ ಹೊಸ ಸೇರ್ಪಡೆ ಇತ್ಯಾದಿ 
ಮಾಡದೆ ಅವು ಇದ್ದ ಮೂಲ ಸ್ಥಿತಿಯಲ್ಲಿಯೇ ಮರುಮುದ್ರಿಸಲಾಗಿದೆ. ಐತಿಹಾಸಿಕ 
ದೃಷ್ಟಿಯಿಂದ ಈ ಕೃತಿಗಳನ್ನು ಅಭ್ಯಸಿಸುವವರಿಗೆ ಯಾವ ದೃಷ್ಟಿಯಿಂದಲೂ ವ್ಯತ್ಯಯ 
ಬರದ ಹಾಗೆ ಇವುಗಳ ಮೂಲ ಸ್ವರೂಪವನ್ನು ಉಳಿಸಿಕೊಳ್ಳಲಾಗಿದೆ. ಈಗ ಬೇಕೆ 
ಎಲ್ಲಿಯೂ ಉಪಲಬ್ಧವಿರದ ಈ ವಿರಳ ಕೃತಿಗಳನ್ನು ಹೀಗೆ ಅವು ಇದ್ದ ಸ್ವರೂಪದಲ್ಲಿಯೇ 
ಉಪಲಬ್ದಗೊಳಿಸಿ ಅವುಗಳ ಆಯುಷ್ಯ ಹಾಗೂ ಅಸ್ತಿತ್ವಗಳನ್ನು ಇನ್ನಷ್ಟು ಸುಭದ್ರ 
ಗೊಳಿಸುವ ನಿಟ್ಟಿ ನಲ್ಲಿ ಈ ಮರುಮುದ್ರಣಗಳು ಜನತೆಗೆ ಪ್ರಯೋಜನಕಾರಿಯಾದರೆ 
ಸಂಘದ ಶ್ರಮ ಸಾರ್ಥಕವಾದಂತೆ. 

ಈ ಕೃತಿಗಳನ್ನು ಪ್ರಕಟಿಸಲು ಆರ್ಥಿಕ ನೆರವು ನೀಡಿದೆ ಕರ್ನಾಟಕ ಸರಕಾರದ 
ಕನ್ನಡ ಮತ್ತು ಸಂಸ್ಕತಿ ಇಲಾಖೆಗೆ ನಾವು ವಿಶೇಷವಾಗಿ ಕೃತಜ್ಞ ರಾಗಿದ್ದೇವೆ. ಈ 
ಹದಿನೈದು ಕೃತಿಗಳಲ್ಲದೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಇನ್ನಿತರ ಎಲ್ಲ ಕೃತಿಗಳನ್ನು 
ಹೀಗೆ ಮರುಮುದ್ರಣ ಮಾಡಿ ನಾಡಿನ ತುಂಬ ಆವು ವ್ಯಾಪಿಸುವಂತೆ ಮಾಡುವ 
ಉದ್ದೇಶ ನಮಗಿರುವುದರಿಂದೆ ಇನ್ನು ಮುಂದೆಯೂ ಕರ್ನಾಟಕ ಸರಕಾರ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ನಮ್ಮ ಈ ಬೃಹತ್‌ ಯೋಜನೆ ಯಶಸ್ಸಿ ಯಾಗಿ 
ಮುಂದುವರಿಯುವಂತೆ ನಮಗೆ ಆರ್ಥಿಕ ನೆರವನ್ನು ನೀಡಿ ಇಂಥ ಒಂದು ಐತಿಹಾಸಿಕ 
ಉಪಕ್ರಮದ ಮೂಲಕ ಪ್ರಕಾಶಿತಗೊಳ್ಳು ನ ಕೃತಿಗಳ ಪುನರುಜ್ಜೀವನಕ್ಕೆ ಕಾರಣವಾಗಿ 
ನಮ್ಮ ಬೆನ್ನು ತಟ್ಟಲಿ ಎಂದು ಆಶಿಸುತ್ತೇವೆ, 

ಪ್ರಸ್ತುತ ಕೃತಿ ಇಸೋಪನ ಚರಿತ್ರ ಶ್ರೀ ತ. ನಾ. ಆಮೀನಭಾವಿ ಅವರು 
ವಿಶೇಷವಾಗಿ ಚರಿತ್ರೆ ಹಾಗೂ ನೀತಿಗಳನ್ನು ಮೇಳವಿಸಿ ರಚಿಸಿದ ಕೃತಿ. ಕರ್ನಾಟಕ 
ವಿದ್ಯಾವರ್ಧಕ ಸಂಘದ ವಾಗ್ಗೂ )ಿಷಣ ಗ್ರಂಥಮಾಲೆಯ ೭೬ನೆಯ ಪುಷ್ಪವಾಗಿ ೧೯೨೦ರಲ್ಲಿ 


i 


ಮೊದಲು ಪ್ರಕಟವಾಗಿದ್ದ ಈ ಪುಸ್ತಕದ ಬೆಲೆ ಆಗ ಮೂರು ಆಣೆಯಿತ್ತು. ಇಸೋಪನು 
ಹೇಳಿದ ನೀತಿ ಕತೆಗಳು ಮೊದಲಿನಿಂದಲೂ ಮಕ್ಕಳಿಗೆ ನೀತಿಬೋಧೆ ಹಾಗೂ ಬದುಕಿನ 
ಮರ್ಮ ತಿಳಿಸಲು ಪ್ರಸಿದ್ಧವಾಗಿದ್ದರೂ ಅವುಗಳ ಸೃಷ್ಟಿಕರ್ತನಾದ ಇಸೋಪನ ಬಗೆಗೆ, 
ಮೂಲ ವ್ಯಕ್ತಿಯನ್ನು ಕುರಿತು ಶ್ರೀ ಅಮೀನಭಾವಿಯವರು ಈ ಹೊತ್ತಿಗೆ ಬರೆದದ್ದು 
ಸ್ತುತ್ಯ ಕಾರ್ಯವಾಗಿತ್ತು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಆಗಿನ ಪ್ರಕಟಣೆಗಳಲ್ಲಿ 
ತುಂಬ ಪ್ರಚಾರದಲ್ಲಿದ್ದು ಬೇಗನೆ ಮಾರಾಟವಾಗಿದ್ದ ಈ ಹೊತ್ತಿಗೆ ಈಗಲೂ 
ಹಾಗೆಯೇ ಜನಪ್ರಿಯನಾಗುವುದೆಂಬ ವಿಶ್ವಾಸ ನಮಗಿದೆ. 

ಕರ್ನಾಟಕದ ಜನತೆ, ಸಾಹಿತ್ಯಾಸಕ್ತ ಸ್ನೇಹಿತರು, ಗ್ರಂಥಾಲಯಗಳ ಅಧಿಕಾರಿ 
ಗಳು, ಪ್ರಾಚೀನ ಕೃತಿ ಸಂಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೃತಿಗಳ ಪ್ರತಿಗಳನ್ನು 
ಕೊಂಡು ಆರ್ಥಿಕವಾಗಿ ಸಹಾಯ ಮಾಡಿದಾಗ ಇನ್ನುಳಿದ ಕೃತಿಗಳನ್ನು ಬೇಗನೆ ಬೆಳಕಿಗೆ 
ತರುವ ನಮ್ಮ ಯೋಜನೆ ಬಹು ಬೇಗನೆ ಕಾರ್ಯಗತಗೊಳ್ಳುವಲ್ಲಿ ಸಂದೇಹವಿಲ್ಲ. 

ಈ ಕೃತಿಯ ಪ್ರಕಟಣೆಗೆ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷನಾಗಿ ಸಹಾಯ ಸಲ್ಲಿಸಿದ 
ಎಲ್ಲ ಆತ್ಮೀಯರಿಗೆ ಹಾಗೂ ಮುದ್ರಣಾಲಯದ ಸಿಬ್ಬಂದಿಗೆ ಸಂಘದ ಕೃತಜ್ಞತೆಗಳು. 


ಧಾರವಾಡ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಪಾಟೀಲ ಪುಟ್ಟಪ್ಪ 
೧-೮-೧೯೮೫ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು 


ಇಸೋಪನ ಚರಿತ್ರ 


ನೈತಿಕ ಶಿಕ್ಷಣವನ್ನು ಕೊಟ್ಟು ನಡವಳಿಕೆಯನ್ನು ತಿದ್ದುವ ಆನೇಕ ಸಾಧನಗಳಲ್ಲಿ 
ಉದಾಹರಣಗಳಿಂದೆ ನೀತಿಯನ್ನು ಬೋಧಿಸುವದು ಎಲ್ಲಕ್ಕೂ ಶ್ರೇಷ್ಠನಾದದ್ದು, 
ಜೆ ನೀತಿಯುದಾಹೈತಿ ಮುಖದಿಂದಾ ತೆರುಣರ ಚಿತ್ತದಲ್ಲಿ ನೆಲೆಗೊಳ್ಳುಂ * ಎಂದು ಕವಿ 
ಶ್ರೀಷ್ಠನಾದೆ ಕಾಲಿದಾಸನ ಉಕ್ತಿಯುಂಟು, ಅತಿಪ್ರಾಚೀನ ಕಾಲದಲ್ಲಿ ನಮ್ಮ ದೇಶದ 
ಖಷಿಗಳು ವೇದಾಂತ ಶಾಸ್ತ್ರದ ಗೂಢವಾದ ಹಲಕೆಲವು ತತ್ವಗಳನ್ನೂ ಉದಾತ್ತನಾದೆ 
ನೀತಿಯ ತತ್ವಗಳನ್ನೂ ಚಿಕ್ಕ ಪುಟ್ಟ ಕಥೆಗಳಿಂದ ಪರರ ಮನಸ್ಸಿನಲ್ಲಿ ಬಿಂಬಿಸುವಂತೆ 
ಬರಿದಿದ್ದಾರೆ. ವಿಷ್ಣು ಶರ್ಮನೆಂಬ ಮಹಾಪಂಡಿತನು ರಾಜಪುತ್ರರಿಗೆ ರಾಜನೀತಿಯ ತತ್ತ ಕ 
ಗಳನ್ನು ಉಪದೇಶ ಮಾಡುವದಕ್ಕಾಗಿ ಕಾಗೆ, ಇಲಿ, ಪಾರಿವಾಳ, ಸಿಂಹೆ, ನರಿ, ಎತ್ತು 
ಮೊದಲಾದೆ ಪ್ರಾಣಿಗಳನ್ನುದ್ದೇಶಿಸಿ ಕಥೆಗಳನ್ನು ಸಂಚತಂತ್ರವೆಂಬ ಗ್ರಂಥದಲ್ಲಿ ವಿವರಿ 
ಸಿದ್ದಾರೆ. ಇದೇ ತತ್ವವನ್ನು ಅನುಸರಿಸಿ ಪ್ರಾಚೀನ ಕಾಲಕ್ಕೆ ಗ್ರೀಸ ದೇಶದಲ್ಲಿ ಆಗಿ 
ಹೋದ ಇಸೋಪನೆಂಬ ನೀತಿಜ್ಞ ನು ವಿಷ್ಣು ಶರ್ಮನಂತೆ ಅನೇಕ ಪಾ )ಣಿಗಳನ್ನುದ್ದೇಶಿಸಿ 
ಕಥೆಗಳನ್ನು ರಚಿಸಿ ಉದಾತ್ತವಾದ ನೀತಿಯ ತತ್ತ ಗಳನ್ನೂ ವ್ಯವಹಾರ ಜ್ಞಾನವನ್ನೂ 
ಬೋದಧಿಸಿರುವನು. ಸದ್ಯಕ್ಕೆ ಈ ಕಥೆಗಳು ಎಲ್ಲ ದೇಶಗಳಲ್ಲಿಯೂ ಎಲ್ಲ ಭಾಷೆ 
ಗಳಲ್ಲಿಯೂ ಅಚ್ಚಾಗಿರುತ್ತವೆ. ಚಿಕ್ಕ ಮಕ್ಕಳೂ ಕೂಡ ಒಳ್ಳೇ ಅಕ್ಕರೆಯಿಂದ ಈತನ 
ನೀತಿಯ ಕಥೆಗಳನ್ನು ಓದುತ್ತಾರೆ. ಲೇಖಕರಿಗೂ ವ್ಯಾಖ್ಯಾನಕಾರರಿಗೂ ಎಷ್ಟೋ 
ಪ್ರಸಂಗಗಳಲ್ಲಿ ಈತನ ಕಥೆಗಳು ಸಮಯೋಚಿತ ದೃಷ್ಟ್ರಾಂತಗಳಾಗಿ ಉಪಯೋಗಿಸ 
ಲ್ಪಡುತ್ತನೆ. ಸಾರಾಂಶ ಆಬಾಲವೃದ್ಧರಿಗೆ ಇನೋಪನ ನೀತಿಯ ಕಥೆಗಳು ಮನೋ 
ರಂಜನಕರವಾಗಿಯೂ, ಬೋಧಪ್ರದವಾಗಿಯೂ ಇರುವವಲ್ಲದೆ ಅವುಗಳಲ್ಲಿ ಅಡಕ 
ವಾಗಿರುವ ನೀತಿಯ ತತ್ವವು ಒಳ್ಳೇ ಮನನ ಮಾಡುವಂತಹೆದಿರುವದು. ಇಸೋಪನು 
ಕೆಲವು ಪ್ರಾಣಿಗಳ ಸಾ ಿಭಾವಿಕನಾದ ಗುಣಗಳನ್ನು ಒಳ್ಳೇ ಹಂಚಿಕೆಯಿಂದ ಉಪ 
ಯೋಗಿಸಿಕೊಂಡು ಕಥೆಗಳನ್ನು ರಚಿಸಿರುವನು, ಆ ಪ್ರಾಣಿಗಳಲ್ಲಿ ಮುಖ್ಯವಾಗಿ 
ಸಿಂಹನ ಥ್ಲೈರ್ಯ, ಪೌರುಷ; ನರಿಯ ಜಾಣತನ, ತೋಳನ ಕ್ರೂರತನ, ಕತ್ತೆಯ 
ಸಹನಶೀಲತೆ, ಹೋರಿಯ ಬಲ, ಕುರಿ ಆಡು ಕಪ್ಪೆಗಳ ಬಲಹೀನತೆ; ತಿಳಿಗೇಡಿತನ 
ಈ ಮುಂತಾದವುಗಳು ಆಯಾ ಕಥೆಗಳಲ್ಲಿ ಸ್ಪಷ್ಟವಾಗಿರುವವು. ಅದರಿಂದ ಆ ಕಥೆ 


೧೦ ಇಸೋಪನ ಚರಿತ್ರ 


ಗಳನ್ನು ಓದುವವರ ಮನಸಿನಲ್ಲಿ ನೀತಿಯು ಸಹಜವಾಗಿ ಬರುವದು. ಇಂಥ ಅಮೂಲ್ಯ 
ವಾದ ಕಥೆಗಳನ್ನು ರಚಿಸಿದೆ ಇಳೋಸನು ಯಾರು? ಅವನು ಎಲ್ಲಿ ಎಂದು ಹುಟ್ಟಿ 
ದನು? ಇಂಥ ಕಥೆಗಳನ್ನು ರಚಿಸಲಿಕ್ಸೆ ಯಾವ ಕಾರಣಗಳು ಸಂಭವಿಸಿದವು? 
ಇತ್ಯಾದಿ ಅವನ ಚರಿತ್ರದೊಳಗಿನ ಸಂಗತಿಗಳು ಮಾತ್ರ ಬಹು ಸ್ವಲ್ಪ ಜನರಿಗೆ ಗೊತ್ತಿ 
ರುವವು. ಯಾಕಂದರೆ ಪಾ ಚೀನ ಕಾಲದ ಇಂಥ ಮಹಾತ್ಮರ ಚರಿತ್ರವು ಸಂಪೂರ್ಣ 
ವಾಗಿ ಎಲ್ಲಿಯೂ ಉಪಲಬ್ದವಾಗಿರುವದಿಲ್ಲ. ಇದ್ದ ಅಲ್ಪ ಸ್ವಲ್ಪ ಭಾಗವು ಪ್ರಸಿದ್ಧ 
ವಾಗಿಲ್ಲ, ಆದರೆ ಇಂಥ ಮಹಾತ್ಮನ ಚರಿತ್ರವನ್ನು ತಿಳಕೊಳ್ಳಬೇಕೆಂಬ ಜಿಜಾ ಸೆಯಿಂದೆ 
ಪ್ರಯತ್ನೆ ಮಾಡುತ್ತಿರಲು ನನಗೆ ದೊರೆತ ಹಲಕೆಲವು ಸಂಗತಿಗಳನ್ನು ನಮ್ಮ ವಾಚಕರ. 
ಸಲುವಾಗಿ ಇಲ್ಲಿ ಕೊಡುವೆನು. 


ಇಸೋಪನು ಎಂದು ಹುಟ್ಟಿ ದನೆಂಬುದು ನಿಶ್ಚಯವಾಗಿ ತಿಳಿಯುವದಿಲ್ಲ. ಆದರೆ 
ಕ್ರಿಸ್ತನು ಹುಟ್ಟುವದಕ್ಕಿಂತ ಸುಮಾರು ೬೨೦ ವರ್ಷಗಳಿಗಿಂತ ಮುಂಚೆ ಇದ್ದನೆಂದು 
ತಿಳಿಯುತ್ತದೆ. ಇವನು ಗ್ರೀಸ ದೇಶದಲ್ಲಿ ಫ್ರೀಜಿಯಾ ಪ್ರಾಂತದ ಮುಖ್ಯ ಪಟ್ಟಣ 
ನಾದ ಕಾಟೀಯಮ ಎಂಬ ಪಟ್ಟಿ ಣದಲ್ಲಿ ಹುಟ್ಟಿದನು. ಈತನ ತಾಯಿ-ತಂದೆ 
ಗಳಿಬ್ಬರೂ ಗುಲಾಮರಾಗಿದ್ದದರಿಂದ ಈತನು ಹುಟ್ಟಾ ಕೆ ಗುಲಾಮನಾಗಿದ್ದಂತಾಯಿತು. 
ಆಗಿನ ಕಾಲದ ಸುಧಾರಿಸಿದ ರಾಷ್ಟ್ರಗಳಲ್ಲಿಯೂ ಕೂಡ ಗುಲಾಮರನ್ನು ಮಾಡಿ 
ಕೊಳ್ಳುವದೂ, ಅವರನ್ನು ಮನೆಯಲ್ಲಿ ದುಡಿಸಿಕೊಳ್ಳುವದೂ, ದನಕರುಗಳಂತೆ ಆವರನ್ನು 
ಪರರಿಗೆ ಮಾರಾಟಿ ಮಾಡುವದೂ ಸರ್ವಮಾನ್ಯವಾದ ನಡಾನಳಿಯಾಗಿತ್ತು. ಇದ್ದದೆ 
ಸಾಕ್ರೇತೀಸನಂಥ ತತ್ವಜ್ಞಾನಿಗಳೂ ಕೂಡ "ಗುಲಾಮರಾಗಿರುವದು' ದೇವರು ದಯ 
ಪಾಲಿಸಿದ ಸ್ಲಿತಿಯೆಂತಲೂ, ಕೆಲವು ಜನರು ಯಾವಾಗಲೂ ಗುಲಾಮರಾಗಿಯೇ 
ಇರಲಿಕ್ಕೆ ಬೇಕೆಂತಲೂ ಪ್ರತಿಷಾದಿಸುತ್ತಿದ್ದರು. ಇಸೋಪನ ತಾಯಿ-ತಂದೆಗಳ ಒಡೆ 
ಯನೇ ಇಸೋಪನಿಗೂ ಒಡೆಯನಾಗಿದ್ದನು. 


ಯಾವ ದೇಶದಲ್ಲಿಯೇ ಆಗಲಿ, ಅತಿ ಪ್ರಾಚೀನ ಕಾಲಕ್ಕೆ ಚರಿತ್ರಗಳನ್ನು ಬರೆದಿ 
ಡುವ ಸಾಂಪ್ರದಾಯವು ಕಡಿಮೆ; ಹಲಕೆಲನರು ದೇಶದಲ್ಲಿ ಪ್ರಸಿದ್ಧರಾದ ವ್ಯಕ್ತಿಗಳ 
ಚರಿತ್ರವನ್ನು ಅವರು ಮೃತಪಟ್ಟ , ಬಹುಕಾಲದ ಮೇಲೆ ಗೊತ್ತಾದಷ್ಟು ಬರೆದಿರುವರು; 
ಆದರೆ ಇಸೋಪನು ಸ್ವತಃ ಗುಲಾಮನು; ಇವನ ತಾಯಿ-ತಂದೆಗಳು ಗುಲಾಮರು, 
ಈತನ ಬಾಲ್ಯದ ಸಂಗತಿಗಳು ಯಾರಿಗೆ ಹೇಗೆ ಗೊತ್ತಾಗಬೇಕು ? ಮುಂದೆ ಇವನು 
ತನ್ನ ಒಡೆಯನ ಕೆಲಸಗಳನ್ನು ಮಾಡಹತ್ತಿದಾಗಿನ ಒಂದೆರಡು ಸಂಗತಿಗಳು ಗೊತ್ತಾ 
ಗಿರುವವು. 


ಇಸೋಪನು ಹುಟ್ಟಿದಾಗಿನಿಂದ ಒಳ್ಳೇ  ಕುರೂಪಿಯಾಗಿದ್ದರಿಂದ ಅವನನ್ನು 


ನೋಡಿದ ಕೂಡಲೆ ಯಾರಿಗಾದರೂ ಹೆದರಿಕೆ ಬರುತ್ತಿತ್ತು. ಹುಡುಗರೂ ಹೆಂಗಸ 


ಇಸೋಃಪನ ಚರಿತ್ರ ೧೧ 


ರಂತೂ ಅವನನ್ನು ಕಂಡ ಕೂಡಲೆ ಹೆದರಿ ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿ 
ಕೊಳ್ಳುತ್ತಿದ್ದರೆಂದು ಹೇಳುತ್ತಾರೆ. ಇಸೋಪನು ಸ್ವಲ್ಪ ದೊಡ್ಡವನಾದ ಮೇಲೆ ಆವನ 
ಕುರೂಪಿಯಾದ ಮುಖಮುದ್ರೆಯು ತನ್ನ ಹೆಂಡಿರು ಮಕ್ಕುಳ ದೃಷ್ಟಿಗೆ ಬೀಳಬಾರ 
ದೆಂದು ಅವನ ಒಡೆಯನು ಅವನನ್ನು ತನ್ನದೊಂದು ದೂರದ ಹೊಲವನ್ನು ಕಾಯ 
ಲಿಕ್ಸೆ ನೇಮಿಸಿದನು. ಇಸೋಪನು ಹೊಲವನ್ನು ಕಾಯುತ್ತಿರುವಾಗ ಒಂದಾನೊಂದು 
ದಿನಸ ಹೊಲದ ಸ್ಥಿತಿಯನ್ನು ನೋಡಬೇಕೆಂದು ಒಡೆಯನು ಅಲ್ಲಿಗೆ ಬಂದನು; ಕೂಡಲೆ 
ಹೊಲವನ್ನು ಮಾಡುವ ರೈತನು ಅವನಿಗೆ ಕಾಣಿಕೆಯಾಗಿ, ಒಳ್ಳೇ ಉತ್ಕೃಷ್ಟವಾದ 
ಅಂಜೀರುಗಳನ್ನು ತೆಂದುಕೊಟ್ಟ ನು. ಒಡೆಯನು ಆವುಗಳನ್ನು ಸ್ವೀಕರಿಸಿ, ತನ್ನ ಸಂಗಡ 
ಬಂದ ಆಳಿನ ಹತ್ತರ ಕೊಟ್ಟು, “ನಾನು ಸ್ನಾನ ಮಾಡಿ ಬರುವ ತನಕ ಈ ಹಣ್ಣುಗಳು 
ನಿನ್ನ್ನ ಹತ್ತಿರ ಇರಲಿ” ಎಂದು ಹೇಳಿದನು. ಒಡೆಯನು ಸ್ನಾನಕ್ಕೆ ಹೋದಾಗ 
ಆ ಅಂಜೀರುಗಳ ರೂಪವನ್ನೂ ಬಣ್ಣವನ್ನೂ ಕಂಡು ಆ ಆಳಿನ ಬಾಯಿಗೆ ಜುಳು 
ಜುಳು ನೀರು ಬಿಟ್ಟಿ ವ್ರ; ಕೂಡಲೆ ಅವನು ಹಿಂದೆ ಮುಂದೆ ನೋಡದೆ, ಆ ಎಲ್ಲ ಆಂಜೀರು 
ಗಳನ್ನು ತಿಂದುಬಿಟ್ಟನು. ಕಟ್ಟಕಡೆಯ ಆಂಜೀರು ಹೊಟ್ಟೆಯಲ್ಲಿ ಹೋದ ಮೇಲೆ__ 
ಒಡೆಯನು ಬಂದು ಅಂಜೀರುಗಳನ್ನು ಕೊಡೆಂದು ಕೇಳಿದರೆ ಏನು ಉತ್ತರವನ್ನು 
ಕೊಡಲಿ ಎಂದು ಅವನ ಮ ಸಿನಲ್ಲಿ ವಿಚಾರವು ಹುಟ್ಟಿ ತು. ಮನುಷ್ಯನು ತನ್ನದೊಂದು 
ಕಳ ತನವನ್ನು ಮುಚ್ಚ ಸಲಿಕೆ ಮತ್ತೊಂದು ಕಳ್ಳ ದಾರಿಯನ್ನು ಹ.ಡುಕುವನು. ಆದನ್ನು 
ಮುಚ್ಚಲಿಕ್ಕೆ ಇನ್ನೊಂದು ಸುಳ್ಳು ಹಂಚಿಕೆಯನ್ನು ತೆಗೆಯುವನು. ಇದೇ ಮೇರೆಗೆ 
ಆ ಆಳುಮಗನು ತಾನು ಮಾಡಿದ ತಪ್ಪನ್ನು ಯಾರ ಮೇಲಾದರೂ ಹಾಕಿ ಬಿಡಬೇ 
ಕಂದು ಆಲೋಚಿಸುತ್ತಿರಲು, ಕರ್ಮಧರ್ಮಸೂಯೋಗದಿಂದ ಇಸೋಪನು ತನ್ನ 
ಒಡೆಯನಿಗೆ ಭೆಟ್ಟಿಯಾಗಿ ಮುಜುರೆ ಮಾಡಿ ಹೋಗಬೇಕೆಂದು, ಅಲ್ಲಿಗೆ ಬಂದನು. 
ಅವನನ್ನು ಕಂಡ ಕೂಡಲೆ ಆ ಮೋಸಗಾರನಾದ ಆಳುಮಗನು “ಈ ಸಂಧಿಯು 
ಚೆನ್ನಾಗಿರುವದು” ಎಂದು ಯೋಚಿಸಿ, ಈ ಗುಲಾಮನು ನಾವು ಬೇಡ ಬೇಡೆನ್ನುತ್ತಿ 
ರಲು, ಎಲ್ಲ ಅಂಜೀರುಗಳನ್ನು ತಿಂದುಬಿಟ್ಟಿ ನೆಂದು ಹೇಳಿಬಿಟ್ಟರಾಯಿತೆಂದು ನಿಶ್ಚಯಿಸಿ 
ಒಡೆಯನು ಬಂದ ಕೂಡಲೆ ಅದರಂತೆ ಹೇಳಿಬಿಟ್ಟನು. ಆದರಿಂದ ಒಡೆಯನು ಇಸೋ 
ಪನ ಮೇಲೆ ಬಹಳ ಸಿಟ್ಟಾಗಿ, ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕೆಂದು 
ನಿಶ್ಚಯಿಸಿದನು. ಇಸೋಪನು ಕೆಲವು ಹೊತ್ತಿನವರೆಗೆ ಸ್ರಬ್ಧವಾಗಿ ನಿಂತುಕೊಂಡು 
ಆ ಬಳಿಕ ಒಡೆಯನ ಕಾಲಮೇಲೆ ಬಿದ್ದು ೨ ಒಡೆಯರೆ, ನನ್ನಿಂದ ಈ ಅಪರಾಧ. 
ವಾಗಿದೆ ಎಂದು ತಮಗೆ ಕಂಡುಬಂದರೆ, ನನಗೆ ಅವಶ್ಯವಾಗಿ ಶಿಕ್ಷೆಯನ್ನು ಮಾಡ 
ತಕ್ಕದ್ದು; ಆದರೆ ಶಿಕ್ಷೆಯನ್ನು ಕೂಡುವದಕ್ಕಿಂತ ಮೊದಲು ನನಗೆ ಅರ್ಧ ತಾಸು ಆವ 
ಕಾಶವನ್ನು ಕೊಡತಕ್ಕದ್ದು ಸ ಅಷ್ಟರಲ್ಲಿ ನಾನು ನಿರಪರಾಧಿಯಾಗಿದ್ದೇನೆಂದು ಸಿದ್ಧ 
ಮಾಡಿ ಶೋರಿಸುತ್ತೇನೆ. ಒಂದು ವೇಳೆ ನಾನು ಸಿದ್ಧ ಮಾಡಿ ತೋರಿಸದಿದ್ದರೆ, ಇಮ್ಮಡಿ 
ಶಿಕ್ಷೆಯನ್ನು ಹೊಂದಲಿಕ್ರೆ ನಾನು ಆನಂದದಿಂದ ಒಪ್ಪಿಕೊಳ್ಳುತ್ತೇನೆ” ಎಂದು ಹೇಃ 


೧೨ ಇಸೋಪನ ಚರಿತ್ರೆ 
ಕೊಂಡನು. ಇಸೋಪನ ಮಾತುಗಳನ್ನು ಕೇಳಿ ಒಡೆಯನ ಮನಸಿನಲ್ಲಿ ದಯೆಯ 


ಹಾ ಮ್ನ ಹಾ ಆ € ಮಾತೆ 6 ಎನಿ PN ) ಖಿ 
ಅಯಿತು. ಕೂಡಲೆ ಅವನು ಇಸೋಪನ ಹೇಳಿಕೆಯ ಪ್ರಕಾರ ಆರ್ಥತಾಸಿನ 


C 


ಆಂಶನಾದರೂ ಇಲ್ಲದ್ದನ್ನು ಕಂಡು ಈಶನು ನಿಂಪರಾಧಿಂಕಾಗಿ 


ದ್ಹಾನೆಂದು ಒಡೆಯನಿಗೆ ಪೂರ್ಣವಾಗಿ ಮನವರಿಕೆಯಾಯಿತು. ೬ರ್ಥಾತ್‌ ಈ ಠ 
ಆಳುಮಗನದೇ ಇರುವದೆಂದು ನಿಶ್ಚಯವಾಯಿತು. ಆಗ ಒಡೆಯನು ಆಳುಮಗ 
ನಿಗೆ__-ಇಸೋಪನು ಮಾಡಿದಂತೆ ನೀನೂ ಮಾಡಿ ತೋರಿಸೆಂದು ಆಜ್ಞಾ ಹಿಸಿದನು. 
ಉಪಾಯಗಾಣದೆ ಆ ಕಳ ನು ಗಾಬರಿಯಾಗಿ, ಸುಮ್ಮನೆ ತನ್ನ ತಪ್ಪು, ಒಪ್ಪಿಕೊಂಡನು. 
ಇನೋಪನ ಈ ಸಮಯಸೂಚಕತೆಯನ್ನು ಕಂಡು ಒದೆಯನಿಗೆ ಬಹಳ ಆಕ್ಯ.ಯ 

ವಾಯಿತು. ಮತ್ತು ಅವನ ವಿಷಯವಾಗಿ ಆದರವು ಉತ್ಪನ್ನ ವಾಯಿತು. ಇಷ್ಟು ದಿ ನಗಳ 
ವರೆಗೆ ಕುರೂಪತೆಯ ಸಲುನಾಗಿ ಅವನು ಕಣ್ಣು ಮುಂದೆ ಬೇಡಾಗಿದ್ದನು; ಈಗ 
ಇಸೋಪನು ಯಾವಾಗಲೂ ತನ್ನ ಹತ್ತರ ಇರಬೇಕೆಂದು ಆವನಿಗೆ ಆನಿಸಹತ್ತಿತು. 
ಕೂಡಲೆ ಒದೆಯನು ಇಸೋಪನನ್ನು ಹೊಲ ಕಾಯುವ ಕೆಲಸದಿಂದ ಬಿಡಿಸಿ, ಯಾವಾ 
ಗಲೂ ತನ್ನ ಸಂಗಡ ಇರಬೇಕೆಂದು ಆಜ್ಞಾಪಿಸಿದನು. ಮುಂದೆ ಕಾಲಾಂತರದಿಂದೆ 
ಆ ಒಡೆಯನು ಇಸೋಪನನ್ನು ಒಬ್ಬ ಗುಲಾಮರ ವ್ಯಾಪಾರ ಮಾಡುವ ಮನುಷ್ಯನಿಗೆ 
ಮಾರಬೇಕಾಯಿತು. ಇಸೋಪನು ಸ್ವತಃ ಕುರೂಪಿಯೂ ಆಶಕ್ತನೂ ಆಗಿದ್ದನು. 
ಮತ್ತು ಆ ವ್ಯಾಪಾರಸ್ಥನು ಬೇರೆ ಬೇರೆ ಸರಕುಗಳನ್ನು ಈ ಗುಲಾಮರ ತಲೆಯ ಮೇಲೆ 
ಹೊರಿಸಿ ಒಂದು ಊರಿಂದ ಮತ್ತೊಂದು ಊರಿಗೆ ದಿನಾಲು ಪ್ರಯಾಣ ಮಾಡುತ್ತಿ 
ದ್ದನು. ಇಸೋಪನನ್ನು ಕೊಂಡದ್ದರಿಂದ ತನಗೇನೂ ಲಾಭವಾಗಲಿಲ್ಲೆಂದು ಆ ನ್ಯಾಪಾ 
ರಸ್ಕನ ಮನಸಿಗೆ ಹೊಳೆಯಿತು. 


ಛೂ 
CG 
೨೬ 


ವ್ಯಾಪಾರಸ್ಥನ ಇತರ ಗುಲಾಮರಂತೆಯೇ ಇಸೋಪನಾದರೂ ಒಂದು ಗಂಟನ್ನು 
ಹೊರಬೇಕಾಯಿತು. ಬೇರೆ ಗುಲಾಮರು, ಒಳ್ಳೇ ಧೂರ್ತರಾಗಿದ್ದರು, ಆವರು ಇಸೋ 
ಪರಿಗೆ ತಿಳಿಯದಂತೆ ಮೊದಲೇ ಹಗುರಾಗಿರುವ ಗಂಟುಗಳನ್ನೆ ಲ್ಲ ಆರಿಸಿಕೊಂಡು ತೆಗೆದು 
ಕೊಳ್ಳುವ ಆಲೋಚನೆ ಮಾಡಹತ್ತಿದರು; ಆದರೆ ಜಾಣಾಕ್ಷನಾದ ಇಸೋನನು 
ಅವರಿಗಿಂತ ಮುಂಚಿತವಾಗಿಯೇ ಎಲ್ಲ ಗಂಟುಗಳಲ್ಲಿ ದೊಡ್ಡದಾದ ಒಂದು ಗಂಟನ್ನು 
ಎಲ್ಲರ ಭೋಜನ ಸಾಮಗ್ರಿಗಳ ಗಂಟನ್ನು--ಎತ್ತಿ ತಲೆಯ ಮೇಲೆ ಇಟ್ಟು ಕೊಂಡನು. 
ಅದನ್ನು ಕಂಡು ಉಳಿದ ಗುಲಾಮರು ಆವನಿಗೆ ಚೇಷ್ಟೆ ಮಾಡಿ ನಕ್ಕರು; ಇಸೋಪನು 
ಒಂದು ಚಕಾರ ಶಬ್ದವನ್ನು ಸಹ ಮಾತಾಡದೆ, ತನ್ನ ಗಂಟು ಹೊತ್ತುಕೊಂಡು 
ಹಾಗೂ ಹೀಗೂ ಮುಂಡೆ ನಡೆದನು. ಅವನ ಗಂಟಿನಲ್ಲಿ ಭೋಜನಸಾಮಗ್ರಿಗಳಿದ್ದದ 


ಇಸೋಪನ ಚರಿತ್ರ ೧೩ 


ರಿಂದ ದಿನಾಲು ಅದರೊಳಗಿನ ಕೆಲವು ಭಾಗವು ತೀರುತ್ತಿದ್ದೆಬೆರಿಂದ ಆದು ದಿನದಿನದ್ವಿ 
ಕಡಿಮೆಕಡಿಮೆಯಾಗುತ್ತ ಕಡೆಯ ದಿವಸ ಆವ ನ ಗಂಟಿನಲಿ ಲಿ ಸ್‌ ಉಳಿಯಲಿಲ್ಲ. ಉಳಿ 
ದವರ ಗಂಟುಗಳೆಲ್ಲ ಮೊದಲಿದ್ದಷ್ಟೇ ಕಡೆತನಕ ಇದ್ದವು. ಆಗ ಉಳಿದ ಗುಲಾಮ 


ಚ ತ ಮ ಗ್ರ ೨ ಕ್ಸ್‌ 
ರೆಲ್ಲರೂ ಜಸೋಪನ ಧೂರ್ತತನವನ್ನೂ ಸಮಯಸನೂಚ'ಕತೆಯ ಯನ್ನೂ ಕಂಡು ಬೆಲೆಗಾದರು, 
ಎ 2) - dd) 


ಮತ್ತು ಮಚೆ ಆ ಜಿ ಯ ಗಂಟು ನಮಗೆ ಶಮಗೆಂದು ತಮ್ಮತಮ್ಮ 
ಳಗೆ: ಬಡದಾಡಹತ್ತಿದು. ಆದರೆ ಆ ವ್ಯಾಪಾರಸ್ಥ ನು ಆ ಗಂಟನ್ನು ಯಾನಾಗಲೂ 
ಇಸೋಪನೇ ತೆಗೆದುಕೊಳ್ಳಬೇಕೆಂದು ನಿಯಮವನ್ನು ಮಾಡಿದನು: 


ಮುಂದೆ ಕೆಲವು ಕಾಲದ ಮೇಲೆ ಆ i ತನ್ನ ಗುಲಾಮರಲ್ಲಿ ಇಬ್ಬರು 
ಸ ಕ ಹ ). 
ಮೂವರನ್ನು ಮಾರಬೇಕಾಯಿತು. ಆಗ ಆವನು ಇಬ್ಬರು ಒಳ್ಳ ಧಷ್ಟಪ್ರಷ್ಟ 


ರಾದ ಗುಲಾಮರನ್ನೂ ಮೂರನೇಯವನಾದ ಈ ಇಸೋಪನನ್ನೂ ಮಾಂಬೆ(ಕೆಂದ 
ನಿಶ್ಚಯಿಸಿದನು. ಇಸೋಪ ನು ಆಶಕ್ಷ ನೂ ಕುರೂಹಿಯೂ ಆಗಿದ್ದ ದರಿಂದ ೮ವ ನನನ್ನು 


ಯಾರೂ ಕೊಳ್ಳಲಿಕ್ಕಿಲ್ಲೆಂದು ಆ ವ್ಯಾಪಾರಸ್ಥ ನಿಗೆ ಪೂರ್ಣವಾಗಿ bs ಸಾಗಿತ್ತು. 


ಆದರೆ ಈತನ ನೆರೆಯಸ್ಸಿ ಈ ಉಳಿದ ಇಬ ರನ್ನು ನಿಲ್ಲಿಸಿದರೆ ಈತನಿಂದ ಆವರ ಶಾರೀರಿಕ 
ದಾರ್ಥ್ಯ್ಯವು ಒದೆದು ಕಾಣುವದೆಂದು ಯೋಜ ಸಿ ಆವರಿಬ್ಬರ ನಡುವೆ ಇಸೋಪನನ್ನು 
ನಿಲ್ಲಿಸಿದನು. ಅಷ್ಟರಲ್ಲಿ ರುಾಂಥಸನೆಂಬ ಹೆಸರಿನ ನ ತತ್ವಜ ಜ್ಜ ನಿಯು ಗುಲಾಮರನ್ನು 
ಕೊಂಡುಕೊಳ್ಳುವದಕ್ಕಾಗಿ ಸಂತೆಗೆ ಬಂದಿದ್ದನು. ಆವನು ಪೇಟೆಯಲ್ಲಿ ಆಡ್ಮಾಡುತ್ತ 
ಮಾರಾಟಕ್ಕೆ ಬಂದ ಗುಲಾಮರನ್ನು ನೋಡುತ್ತ ಈ ಮೂವರು ಗುಲಾಮರ ಬಳಿಗೆ 
ಬಂದನು. ಇಸೋಪನಿಗಿಂತ ಉಳಿದ ಇಬ್ಬರು ಗುಲಾಮರು, ಒಳ್ಳ್ಳ ಧಷ ಸ್ಟಪ್ರಷ್ಟ ರಿದ್ದ 
ದರಿಂದ ಅವರೊಳಗಿನವನೊಬ್ಬನನ್ನೇ ಕೊಳ್ಳಬೇಕೆಂದು ಆಲೋಚಿಸಿ ಇವರನ್ನು 
ಕುರಿತು, ಎಲಾ, ನೀವು, ಏನೇನು ಕೆಲಸ ಮಾಡಬಲ್ಲಿರಿ? ಎಂದು ಕೇಳಿದನು. ಆವರಿಬ್ಬರು- 
ನಾವು ಎಲ್ಲ ಬಗೆಯ ಕೆಲಸಗಳನ್ನು ಮಾಡಬಲ್ಲೆವು, ಎಂದು ಉತ್ತರವನ್ನು ಕೊಟ್ಟರು. 
ಆ ಬಳಿಕ ರುಖಾಂಥಸನು ಕೇವಲ ವಿನೋದದಿಂದ ಇಸೋಪನ ಕಡೆಗೆ ತಿರುಗಿ--ಎ ki 

ನಿನಗೆ ಯಾವ ಯಾನ ಕೆಲಸಗಳನ್ನು ಮಾಡಲಿಕ್ಕೆ ಬರುವದೋ?? ಎಂದು ಕೇಳಿದನು. 
ಅದಕ್ಕೆ ಇಸೋಪನು ತತ್ಕಾಲಕ್ಕೆ- -ಒಡೆಯರೆ, ನನ್ನ ಸಂಗಡಿಗರು ಎಲ್ಲ ಕೆಲಸಗಳನ್ನು 
ಮಾಡಿ ಬಿಟ್ಟಿ ಮೇಲೆ ನನ್ನ ಪಾಲಿಗೆ ಯಾವ ಕೆಲಸವು ಉಳಿಯುವದು ? ಆದರೂ 
ತಾವು ಪ್ರೀತಿಯಿಂದ ನನಗೆ ಒಪ್ಪಿ ಓದ ಕೆಲಸವ ವನ್ನು ನಾನು ಒಳ್ಳೇ ಮನಃಪೂರ್ವಕ 
ವಾಗಿ ಮಾಡುವೆನು, ನನ್ನನ್ನು ಪ್ರ ಕೊಂಡಿರೆಂದರೆ ಮನೆಯಲ್ಲಿ ತೆ ಡುಗರನ್ನು ಬೆದ 
ರಿಸಲಿಕ್ಕೆ ಬೇಕಿ ಯಾರನ್ನೂ ಹುಡುಕುವ ಕಾರಣವು ಉಳಿಯಲಿಕ್ಕಿಲ್ಲ. ಈ ps 


ವನ್ನಂತೊ ನಾನು ಮಾಡಿಂ ಯೇ ಮಾಡುವೆನು--_ಎಂದು ಉತ್ತರ ಕೊಟ್ಟನ ನು. 


ತತ್ವ ಜಾ ನ್ಲಿನಿಯಾದ ರುಾಂಧಸನು ಒಳ್ಳ ೯ ಬ ಚಃ ಇನೋಪನು 
ಕೊಟ್ಟಿ ೪ ಸತ್ರರನನ್ನು ಕೇಳಿದ ಕೂಡಲೆ ಆವನು ತನ್ನ ಮನಸಿನಲ್ಲಿ “ಈ ಗುಲಾಮನು 


೧೧ 


೧೪ ಇಸೋಪನ ಚರಿತ್ರ 


ಒಳ್ಳೇ ಚತುರನಿದ್ದಂತೆ ತೋರುವದು, ಸಾಧಿಸಿದರೆ ಈತನನ್ನೇ ಕೊಳ್ಳೋಣ. ಈತನು 
ಕುರೂಪಿಯಾಗಿದ್ದರೇನಾಯಿತು? ಆದರಿಂದ ನಮ್ಮ ಹುಡುಗರಿಗೆ ಒಂದು ಬಗೆಯ 
ವಿನೋದನೇ ಆಗಬಹುದು.” ಈ ಪ್ರಕಾರ ಆಲೋಚಿಸಿ, ಇಸೋಪನನ್ನೇ ಕೊಂಡು 
ಕೊಂಡನು. 


ಮನೆಗೆ ಹೋದ ಕೂಡಲೆ, ಮೊದಲು ಇಸೋಪನಿಗೆ ಹೊರಗೆ ಕೂಡಹೇಳಿ 
ತಾನು ಒಳಗೆ ಹೋಗಿ, ತನ್ನ ಹೆಂಡರುಮಕ್ಕಳಿಗೂ, ಉಳಿದ ಎಲ್ಲ ದಾಸದಾಸೀ ಜನ 
ರಿಗೂ ಕರೆದು ಇಂದು ನಾನು ಒಬ್ಬ ಸುಂದರ ಗುಲಾಮನನ್ನು ಘೊಂಡು 
ತಂದಿದ್ದೇನೆ, ಎಂದು ಹೇಳಿದನು. ಅದರಿಂದ ಅವನನ್ನು ನೋಡಬೇಕೆಂಬ ಲವಲವಿ 
ಕೆಯು ಎಲ್ಲರ ಮನಸ್ಸಿನಲ್ಲಿಯೂ ಉತ್ಸನ್ನನಾಯಿತು. ಆ ಅಪೂರ್ವ ಗುಲಾಮನನ್ನು 
ಯಾವಾಗ ನೋದೇವೆಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆತುರತೆಯು ಉತ್ಸನ್ನವಾ 
, ಯಿತು. ಆದರೆ ಇಸೋಪನು ಒಳಗೆ ಬಂದು ಎಲ್ಲರ ದೃಷ್ಠಿ ಗೆ ಬಿದ್ದೆ ಕೂಡಲೆ ಆ ಕಾಲಕ್ಕೆ 
ಅಲ್ಲಿ ಎದ್ದ ಗೊಂದಲವನ್ನು ವರ್ಣಿಸಲಳವಲ್ಲ. ಹುಡುಗರಂತು ಹೆದರಿ ಚೀರುತ್ತ 
ಅಲ್ಲಿಂದ ಓಡಿಹೋದರು. ದಾಸಿಯು---“ಇದೇನೇ ನಮ್ಮನ್ಹಾ ಚಂಡಾಳಿ, ಎಲ್ಲಿ 
ಕೂತಿತ್ಕೋ ಏನೋ, ಇದರ ಮೋರೆಯನ್ನು ನೋಡಿರಿ, ಅಂಜಿಕೆ ಬರುವದು” ಎಂದು 
ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಹೊರಟುಹೋದಳು.  ರುಾಂಥಸನ ಹೆಂಡತಿ 
ಯಂತೂ ಮೊದಲೇ ಒದರಬಡಕ ಸ್ವಭಾವದವಳು; ಈಗ ಅವಳು ಇಸೋಪನನ್ನು 
ನೋಡಿದ ಕೂಡಲೆ, ಅವನ ಮೇಲೆಯೂ, ತನ್ನ ಗಂಡನ ಮೇಲೆಯೂ ಬಯ್ಸಳ ಮಳೆ 
ಯನ್ನು ಸುರಿಸಿದಳು. ಮುಂದೆ ತುಸು ದಿವಸಗಳಲ್ಲಿ ಅವನ ಚಾತುರ್ಯದ ಮಾತುಕಥೆ 
ಗಳನ್ನು ಕೇಳಿ, ರುಖಾಂಧಸನು ಅವನನ್ನು ಬಹಳ ಪ್ರೀತಿಸಹತ್ತಿದನು. ಬರಬರುತ್ತ 


ಅವನು ಉಳಿದ ಜನರ ಆದರಕ್ಕೂ ಅಲ್ಪಸ್ವಲ್ಪ ಪಾತ್ರನಾದನು. 


ಇಸೋಪನು ರುಾಂಥಸನ ಮನೆಯಲ್ಲಿರುವಾಗ ಅವನ ಚಾತುರ್ಯವು ವ್ಯಕ್ತ 
ವಾಗುವಂಥ ಕೆಲವು ಸಂಗತಿಗಳು ವರ್ತಿಸಿದವು. ಅವುಗಳಲ್ಲಿ ಕೆಲವುಗಳನ್ನು 
ಕೊಡುವೆವು. 


೦” 
ಇಲ 
ತಂ. 


ಒಂದು ದಿವಸ ರಾಂಥಸನು ತನ್ನ ತೋಟದಲ್ಲಿ ತಿರುಗಾಡುತ್ತಿರುವಾಗ ತೋಟ 
ಗನು ಅವನ ಬಳಿಗೆ ಬಂದು, ಸ್ವಾಮಾ, ಯಾವ ಗಿಡಗಳನ್ನು ನಾನು ಒಳ್ಳೇ ಲಕ್ಷ 
ಪೂರ್ವಕವಾಗಿ ಬೆಳಿಸುವೆನೋ ಆ ಗಿಡಗಳು ಅಷ್ಟು ಚನ್ನಾಗಿ ಬೆಳೆಯುವದಿಲ್ಲ. ಆದರೆ 
ಎಸೊ ಕೇ ಗಿಡಗಳಿಗೆ ನಾನು ನೀರು ಸಹ ಹಣಿಸುವದಿಲ್ಲ. ಇನ್ನು ಅವುಗಳ ಜೋಪಾನ 
ಮಾಡುವದಂತು ಒತ್ತಟ್ಟಿಗಿರಲಿ, ಆ ಗಿಡಗಳು ಒಳ್ಳೇ ಚನ್ನಾಗಿ ಬೆಳೆಯುತ್ತವೆ. ಇದಕ್ಕು 
ಕಾರಣವೇನಿರಬಹುದು? ಎಂದು ಕೇಳಿದನು. ರಾಂಥಸನಿಗೆ ಆದರ ಸಮರ್ಪಕ ಉತ್ತರವು 
ಸೂಚಿಸಲಿಲ್ಲಾದ ಕಾರಣ ಅವನು ಇಸೋಪನ ಸಮಯಸೂಚಕತೆಯನ್ನು ಪರೀಕ್ಷಿಸ 


ಇಸೋಪನ ಚರಿತ್ರ ೧೫ 


ಬೇಕೆಂದು ಅವನಿಗೆ ಅದೇ ಪ್ರಶ್ನವನ್ನು ಮಾಡಿದನು. ಆದಕ್ಕೆ ಇಸೋಪನು ತೆತ್ಪಾ 
ಲಕ್ಕೆ-_ಒಡೆಯರೆ, ಭೂಮಿಯಾದೆರೂ ಒಬ್ಬ ಸ್ತ್ರೀಯಳೇ ಇರುತ್ತಾಳೆ. ಅವಳು ತನ್ನ 
ಸ್ವಂತ ಮಕ್ಕಳ ಸಂಗೋಪನವನ್ನು ಒಳ್ಳೇ ಮನಃಪೂರ್ವಕವಾಗಿ ಮಾಡುವಳು, ಆದರೆ 
ಪರರ ಮಕ್ಕಳನ್ನು ಸಂರಕ್ಷಿಸುವ ಕೆಲಸವನ್ನು ಅವಳಿಗೆ ಒಪ್ಪಿಸಿದರೆ ಅವಳು ಆವರನ್ನು 
ಸವತಿಯ ಮಕ್ಕಳಂತೆ ನೋಡುವಳಿಂಬದರಲ್ಲಿ ಆಶ್ಚರ್ಯವೇನು ? ಸ್ಪಭಾವಿಕನಾಗಿ 


ಇಲ್ಲದ ಪ್ರೇಮವು ಅವಳಿಗಾದರೂ ಎಲ್ಲಿಂದ ಬರಬೇಕು ? 


ಒಮ್ಮೆ ರುಾಂಥಸನಿಗೂ ಅವನ ಹೆಂಡತಿಗೂ ಯಾವದೋ ಒಂದು ಕಾರಣದಿಂದ 
ಜಗಳವಾಯಿತು, ಅದರಿಂದ ರುಾಂಥಸನ ಹೆಂಡತಿಯು ಎಸ್ಟೋ ದಿವಸೆಗಳವರೆಗೆ 
ತನ್ನ ಗಂಡನ ಕೂಡ ಮಾತು ಬಿಟ್ಟಿದ್ದಳು, ಆಗ ರಭಾಂಥಸನ ಮನಸ್ಸ ಗೆ ಬಹಳ ವಿಷಾದ 
ವಾಯಿತು. ಆದರೆ ಹೆಂಡತಿಯ ಮನಸ್ಸು ಪುನಃ ಮೊದಲಿನಂತೆ ಸರಳವಾಗಲಿಕ್ಕೆ 
ಏನು ಮಾಡಬೇಕೆಂದು ಅವನಿಗೆ ತಿಳಿಯಲಿಲ್ಲ. ಕಡೆಗೆ ಆವನು ಇಸೋಪನನ್ನು ಕರೆದು 
ನಡೆದ ವೃತ್ತಾಂತವನ್ನು ಅವನಿಗೆ ಹೇಳಿ ಇದಕ್ಕೇನಾದರೂ ಹಂಚಿಕೆಯನ್ನು ತೆಗೆ 
ಯೆಂದು ಹೇಳಿದನು. ಅದಕ್ಕೆ ಇಸೋಪನು- “ಒಡೆಯರೆ, ಆದಕ್ಕೇಕೆ ಇಷ್ಟು ಚಿಂತೆ 
ಮಾಡುವಿರಿ? ನೀವು ಊಟಕ್ಕೆ ಕುಳಿತಾಗ ನನ್ನನ್ನು ಕರೆದು-“ಇಸೋಪಾ, ನಿಜವಾಗಿ 
ನನ್ನ ಹಿತ ಬಯಸುವಂಥ ಅತ್ಯಂತ ಪ್ರಾಮಾಣಿಕ ಮಿತ ರನ್ನು ಕರಕೊಂಡು ಬ್ಯಾ? 
ಎಂದು ನನಗೆ ಹೇಳಿರಿ. ಆ ಬಳಿಕ ನಾನು ಏನು ಮಾಡುವೆನೋ ನೋಡಿರಿ. ಇದರಿಂದ 
ಇಸ ಕಾರ್ಯವು ಸಹೆಜವಾಗಿ ಸಿದ್ಧವಾಗುವದು” ಎಂದು ಹೇಳಿದನು. ಮರುದಿವಸ 
ರುಾಂಥಸನು ಊಟಕ್ಕೆ ಕುಳಿತಾಗ ಮೊದಲು ಗೊತ್ತಾದ ಮೇಕೆಗೆ ಇಸೋಪನನ್ನು 
ಕರೆದು ಆ ಮಾತನ್ನು ಹೇಳಿದನು. ಕೂಡಲೆ ಇಸೋಪನು ಒಬ್ಬ ಕುರುಬನು ಕುರಿಗಳನ್ನು 
ಕಾಯುವದಕ್ಕೆ ಸಾಕಿದ ಒಂದು ನಾಯಿಯನ್ನು ತಂದು ರಭಾಂಥಸನ ಮುಂದೆ ನಿಲ್ಲಿಸಿ 
ದನು. ಅದನ್ನು ಕಂಡು ರುಾಂಥಸನ ಹೆಂಡತಿಯು, ಒಳ್ಳೆ ಸ್ರ ಸಂತಾಪಗೊಂಡು, 
ದುಷ್ಟಾ, ನೀಚಾ, ಚಾಂಡಾಲಾ ಇವರ ನಿಜವಾದ ಹಿತವನ್ನು ಬಯಸುವಂಥ ಪ್ರಾಮಾ 
ಣಿಕ ಮಿತ್ರರೆಂದರೆ ಈ ನಾಯಿಯೆ ? ನಾನು ಇವರ ಹಿತಚೆಂತಕಳಲ್ಲವೆ ?--ಎಂದು ಒದ 
ರುತ್ತ ಬಂದಳು. ಇಸೋಪನು ಶಾಂತ ಮನಸಿನಿಂದ ಸ್ಯ ಸೈ, ಅವ್ವನವರೆ, ನಿಜವಾದ 
ಹಿತಚಿಂತಕರಿದ್ದರೆ ಇಂಥವರೇ ಇರಬೇಕು. ನೋಡಿರಿ, ನಿಜನಾಗಿ ಗಂಡನ ಹಿತ ಬಯಸು 
ವವರು ಸಮ್ಮಸುಮ್ಮನೆ ಅಸ್ಟ್ರಿಷ್ಟು ಮಾತಿಗೆ ಸಟ್ಟಾ ಗಿ ಎಂಬೆಂಟು ದಿವಸಗಳ ವರೆಗೆ 
ಮಾತು ಬಿಟ್ಟು ಕೂಡ್ರುವರೆ?-_ಎಂದು ಉತ್ತರ ಕೊಟ್ಟಿ ಸು. 'ಆದೆರಿಂದ ರಾಂಥಸನ 
ಹೆಂಡತಿಯ ತಪ್ಪು ಅವಳಿಗೆ ಮನಸಿನಲ್ಲಿ ಹೊಳೆಯಿತು. ಆಂದಿನಿಂದ ಮುಂದೆ ಎಂದೂ 
ಅವಳು ಗಂಡನ ಮೇಲೆ ಸಿಬಾ ಗಲಿಲ್ಲ; ಹಾಗು ಮಾತು ಬಿಡಲಿಲ್ಲ. 


ಒಂದಾನೊಂದು ದಿವಸ ರಖಾಂಥಸನು ತನ್ನ ಕೆಲವು ಸ್ನೇಹಿತರನ್ನು ಊಟಕ್ಕೆ 


ಕರೆದು ಊಟಕ್ಕೆ. ಆತ್ಯುತೃಷ್ಟವಾದ ಜೀನಸುಗಳನ್ನು ಸಿದ್ಧಮಾಡೆಂದು 


೧೬ ಇಸೋಪನ ಚರಿತ್ರ 


ಆಜ್ಞಾಪಿಸಿದರು. ಊಟಕ್ಕೆ ಬರತಕ್ಕವರೆಲ್ಲರೂ ಬಂದು ಕುಳಿತುಕೊಂಡರು. ಯಾವತ್ತು 
ಪದಾರ್ಥಗಳು ಬಡಿಸಲ್ಪಟ್ಟಿವು, ಎಲ್ಲ ಪದಾರ್ಥಗಳು ನಾಲಿಗೆಯವೇ ಮಾಡಲ್ಪಟ್ಟಿ 
ದ್ದವು. ರೋಾಂಥಸನು ಇಸೋಪನಿಗೆ ಹೀಗೇಕೆಂದು ಪ್ರಶ್ನ ಮಾಡಿದನು. ಆದಕ್ಕೆ ಇಸೋ 
ಪನು- _ಒಡೆಯರೆ, ನಾಲಿಗೆಯಷ್ಟು ಅತ್ಯುತ್ತಮವಾದ ವಸ್ತುವು ಬೇರೊಂದಿಲ್ಲ. ಈ 
ನಾಲಿಗೆಯು ತನ್ನಲ್ಲಿರುವ ಮಾಧುರ್ಯದಿಂದ ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು 
ಮಾಡಿರುವದೋ ಅವುಗಳನ್ನು ಮಾಡಲಿಕ್ಕೆ ಮತ್ತೆ ಯಾರು ಸಮರ್ಥರಾಗುವರು? 
ಈ ಜಗತ್ತಿನೊಳಗಿನ ಒಳ್ಳೇ ಕೆಡಕು, ಇಷ್ಟಾ ನಿಷ್ಟ ವಸ್ತುಗಳನ್ನು ವಿಂಗಡಿಸಲಿಕ್ಟಾ 
ದರೂ ನಾಲಿಗೆಯೇ ಬೇಕಾಗುವದು. ಸತ್ಛಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸು 
ವಂತೆಹೆದು, ಪರಮೇಶ್ವರನ ಹಾಗು ಸಜ್ಜ ನರ ಗುಣಗಳನ್ನು ವರ್ಣಿಸುವಂತಹದೂ 
ನಾಲಿಗೆಯೇ, ಸಾರಾಂಶ ಜಗತ್ತಿನಲ್ಲಿ ಅತ್ಯುತ್ಕಷ್ಟನಾದ ವಸ್ತುವೆಂದರೆ ನಾಲಿಗೆಯು. 
ಉತ್ಕೃಷ್ಟ ವಸ್ತುವಿನ ಊಟವನ್ನು ಸಿದ್ಧಮಾಡಬೇಕೆಂದು ತಮ್ಮ ಅಪ್ಪಣೆಯಾಗಿತ್ತು. 
ಆ ಪ್ರಕಾರ ಸಿದ್ದಮಾಡಿದ್ದೇನೆ ಎಂದು ಹೇಳಿದನು. ಇಸೋಪನ ಸಮಯೋಬೆತವಾದ 
ಮಾತುಗಳನ್ನು ಕೇಳೆ ಎಲ್ಲರೂ ಕೌತುಕಬಟ್ಟಿ ರು. 


ಮರುದಿವಸ ರಖಾಂಥಸನು ಪುನಃ ಇಸೋಪನನ್ನೀ ಕರೆದು, ಇಸೋಪಾ, ಈಹೊತ್ತು 
ಜಗತ್ತಿನಲ್ಲಿ ಅತ್ಯಂತ ಕೇಳು ತರದ ಒಡವೆಯಿಂದ ಊಟದ ಪದಾರ್ಥಗಳನ್ನು ಸಿದ್ದ 
ಮಾಡೆಂದು ಹೇಳಿದನು. ಇಸೋಪನು ಪುನಃ ಎಲ್ಲ ಪದಾರ್ಥಗಳನ್ನು ನಾಲಿಗೆಯಿಂದಲೇ 
ಮಾಡಿದನು. ಒಡೆಯನು ನೋಡಿ--“ಎಲಾ ಇದೇನು? ಪುನಃ ನಿನ್ನಿನಂತೆಯೇ 
ಮಾಡಿರುವೆಯಲ್ಲ ! ಹೀಗೇಕೆ ಮಾಡಿದೆ ?” ಎಂದು ಪ ಶ್ರ ಮಾಡಲು, ಇಸೋಸನು-- 
ಒಡೆಯರೆ ? ಎಲ್ಲ ಒಡವೆಗಳಲ್ಲಿ ನಾಲಿಗೆಯು ಅತ್ಯಂತ ಕೀಳತರದ್ದು; ಜಗತ್ತಿನೊಳಗಿನ 
ಜಗಳ, ಬಡದಾಟಿ, ಕೊಲೆ ಮುಂತಾದವುಗಳಿಗೆಲ್ಲ ಈ ನಾಲಿಗೆಯು ಮೂಲ ಕಾರಣ 
ವಾಗಿರುತ್ತದೆ. ಇದು ಬೇರೆ ಬೇರೆ ಕಡೆಗೆ ಹಚ್ಚೈದಷ್ಟು ಕೊಳೆ ಯನ್ನು ಬೇರೆ ಯಾರೂ 
ಹಚ್ಚಿರಲಿಕ್ಳಿಲ್ಲ. ಆದ ಕಾರಣ ಈ ನಾಲಗೆಯು ಶ್ರೇಷ್ಮನಾಗಿದ್ದಷ್ಟೇ  ಕನಿಸ್ಮವೂ 
ಆಗಿರುವದು; ಉತ್ತಮವಾಗಿದ್ದಷ್ಟೆ ಸ ಅಧಮವೂ ಆಗಿರುವದ್ಕು” ಎಂದು ಉತ್ತರವನ್ನು 
ಕೊಟ್ಟನು. 


ಮತ್ತೊಮ್ಮೆ, ರುಖಾಂಥಸನು, ಒಂದು ಮೇಜನಾನಿಯ ಸಮಾರಂಭಕ್ಕೆ ಹೋಗಿ 
ದ್ವನು; ಅಲ್ಲಿ ಅವನು ತಕ್ಕಷ್ಟಕ್ಕಿಂತ ಹೆಚ್ಚು ಮದ್ಯಪ್ರಾಶನ ಮಾಡಿ ಸ್ಮೃತಿ, ತಪ್ಪಿದಾಗ 
“ನಾನು ಸಮುದ್ರವನ್ನೆಲ್ಲ ಕುಡಿದು ಬಿಡುತ್ತೇನೆ; ಇಲ್ಲದಿದ್ದರೆ ಪ್ರ ಕಿಪಕ್ಷದವರಿಗೆ ನನ್ನ 
ಮನೆಮಾರುಗಳ ಮೇಲಿನ ಹಕ್ಕು ಬಿಟು ಕೊಡುತ್ತೇನೆ” ಎಂದು ಆಡಿ ಜಿದ್ದು ಕಟ್ಟಿದನು. 
ಕೆರೆದೆ ಜನರೆಲ್ಲರು, “ಇದೇನು ಈತನು ಹೀಗೇಕೆ ಮಾತಾಡುತ್ತಾನೆ” ಎಂದನ್ನ ಹತ್ತಿದರು. 
ಆದರೂ ಅವನು ಹೆಚ್ಚು ಹೆಚ್ಚು ಒದರಿ, ಸಮುದ್ರವನ್ನು ಕುಡಿಯುವ ಆತ್ಮನೌರುಷದ 


ಇಸೋಪನ ಚರಿತ್ರ ರ್ಟ 


ಮಾತುಗಳನ್ನು ಕೊಚ್ಚಹತ್ತಿ ದನು. ಎಷ್ಟು ಮಾತಾಡಿದರೂ ನೆಶೆದೆವರಲ್ಲಿ ಒಬ್ಬರೂ 

ಎದ್ದುನಿಂತು ಪ್ರತಿಸಕ್ಸಿಗಳಾಗಲಿಕೆ ಒಪ್ಪ ಲೊಲ್ಲರು; ಇದನ್ನು ಕಂಡು ಅವನು ಇವರು 

ಹೇಡಿಗಳು, ಅಂಜುಬುರಕರು ಎಂದು ಅವರನ್ನು ಒಳ್ಳೇ ಜರಿದು ಮಾತಾಡಹತ್ತಿದನು. 

ಆಗ ಒಬ್ಬ ಗೃಹಸ್ಥನು ಎದ್ದು ನಿಂತು, ಅವನಂತೆ ತಾನೂ ಜಿದ್ದುಕಟ್ಟ «ಏನು 

ಸಮುದ್ರವನ್ನು ಕುಡಿದರೆ ನಾನು ನನ್ನ ಮನೆಮಾರುಗಳನ್ನು ನಿನಗೆ ಕೊಡುತ್ತೇನೆ; ನೀನು 
ಣೃ 


ಯ 
ಣಿ ಸ 
₹೩ 


ಹೇಳಿದನು. ಈ ಮಾತಿಗೆ ಉಭಯತರು ಒಪ್ಪಿಕೊಂಡ ಬಳಿ 
ಮಾತಿನ ಪ್ರತೀತಿಯನ್ನು ಮರುದಿವಸ ನೋಡಬೇಕೆಂದು ಗೊತ 
ಬೆಳತನಕ ರುಾಂಥಸ ಸಾಹೇಬರು ನಿದ್ದೆಮಾಡಿ ಏಳಲು ತಲೆಯೊಳಗಿನ ಮದ್ಯಪ್ತಾ ಿಕನದ 
ಗುಂಗು ಇಳಿದದ್ದರಿಂದ ಮುನ್ನಾ ದಿವಸ ಮಾಡಿದ ಪಣದ ವಿಷಯವಾಗಿ ಆವನಿಗೆ ಬಹಳ 
ಪಶ್ಚಾತ್ತ್ರಾಪವಾಯಿತು. ಆದರೆ ಮಾಡತಕ್ಕದ್ದೇನು? ಪ್ರ ಜಿದ್ದಿನೊಳ?.ಂದ ಹೇಗೆ ಪಾರಾಗ 
ಬೇಕೆಂದು ಚಿಂತಾಕ್ರಾಂತನಾಗಿ ಆಲೋಚನೆ ಮಾಡಹತ್ತಿದನು. ರತಾ ಥಸನ ಹೆಂಡ 
ತಿಯೂ ಗಾಬರಿಯಾಗಿ ಸಂತಾಪದಿಂದೆ ತನ್ನ ದೈವವನ್ನು ಹಳಿದುಕೊಳ್ಳಹತ್ತಿದಳು. ಆದರೆ 
ಇಸೋಪನು--“ಒದೆಯರೆ, ಯಾಕೆ ಚಿಂತೆ ಮಾಡುತ್ತೀರಿ? ಥೆ ರ್ಯ ಶಾಳಿರಿ, ನಾನು 
ಇದಕ್ಕೆ ತಕ್ಕ ಹಂಚಿಕೆಯನ್ನು ಮಾಡುತ್ತೇನೆ” ಎಂದು ಆಶ್ವಾಸನವನ್ನು ಕೊಟ್ಟನು. 
ಗೊತ್ತುಮಾಡಿದ ವೇಳೆಗೆ ನಿಯಮಿಸಿದ ಸ್ಫಳದಲ್ಲಿ ಜನರೆನ್ಲರೂ ನೆರೆದರು. ಆನ್ಲಿಗೆ ರಾಂಥ 
ಸನೂ ಇಸೋಪನೂ ಕೂಡಿಹೋದರು. ಈ ಸಂಗತಿಯನ್ನು ನೋಡಬೇಕೆಂದು - ಆಲ್ಲಿ 
ಬಹು ಜನರು ನೆರೆದಿದ್ದರು. ಯಾರೊಬ್ಬರು ರುಾಂಥಸನ ಮೂರ ತೆನಕಸ್ಸಾಗಿ ಆವನನ್ನು 
ಹಳಿಯುತ್ತಿದ್ದರು. ಇಂಥ ತಿಳಿಗೇಡಿತನದ ಜಿದ್ದು ಕಟ್ಟ ದ ರಾಂಥಸನು ಇನ್ನು ಸಭೆಗೆ 
ಬರಲಿಕ್ಕಿಲ್ಲೆಂದು ಎಲ್ಲರೂ ಅನುಮಾನ ಮಾಡಿದರು. ಆದೆರೂ ಅವನು ಬಂದಕೂಡಲೆ ಈಗ 
ಮಾತ್ರ ಈತನ ಮೂರ್ಹತನದ ಪರಮಾವಧಿಯಾಯಿತು; ಸಮುದ್ರವೆಂದರೆ ಈ ಗೃಹ 
ಸ್ಥನ ಏನೆಂದು ತಿಳಿದಿರುವನೋ ಏನೋ ಎಂದು ಜೇಸೆ ಮಾಡಿ ನಗಹತ್ತಿದರು. ನಿಯ 
ಮಿತ ಹೊತ್ತಾದ ಕೂಡಲೆ, ಇಸೋಪನು ಮುಂಜೆಬಂದು, ತನ್ನ ಒಡೆಯನ ತರ್ಪಿಯಿಂದ, 
“ಸಭ್ಯಗೃಹಸ್ಥರೆ, ನಿನ್ಲಿನ ದಿವಸ ಗೊತ್ತಾದ ಮೇರೆಗೆ ನನ್ನ ಒಡೆಯನು, ಸಮುದ್ರವನ್ನು 
ಕುಡಿಯುವ ಸಿದ್ಧತೆಯಿಂದ ಇಲ್ಲಿಗೆ ಬಂದಿರುವನು. ಆದರೆ ಮೊದಲು, ಆದಕ್ಕೆ ಕೂಡುವ 
ನದಿಗಳನ್ನೆಲ್ಲ ಪ್ರತಿಪಕ್ರದವರು ಈಗಿಂದೀಗಲೇ ನಿಲ್ಲಿಸಿಬಿಡತಕ್ಕದ್ದು. ಸಮುದ್ರವನ್ನಷ್ಟೇ 
ಕುಡಿಯಬೇಕೆಂದು ಮಾತಾಗಿರುವದು. ನದಿಗಳ ಬಗ್ಗೆ ಮಾತಾಗಿಲ್ಲ. ಆದಕಾರಣ ಕುಡಿ 
ಯುವ ಸಮಯದಲ್ಲಿ ಸಮುದ್ರದ ನೀರನ್ನಷ್ಟೇ ಅವರ ಮುಂದೆ ಇಡುವದು ಪ್ರತಿಪಕ್ಷ 


ಯಿತು. ರಾತ್ರಿ 


ದವರ ಕರ್ತವ್ಯವಾಗಿರುತ್ತದೆ. ಆಗ ಅದರಲ್ಲಿ ನದಿಗಳ ನೀರು ಬೆರೆಯದಂತೆ ಬೇಗನೆ 
ವ್ಯವಸ್ಥೆ ಮಾಡತಕ್ಕದ್ದು. ಇಲ್ಲದಿದ್ದರೆ ಸೋತೆನೆಂದು ಹೇಳಿ ತಮ್ಮ ಮನೆಮಾರುಗಳನ್ನು 
ನನ್ನ ಒಡೆಯನಿಗೆ ಒಪ್ಪಿಸಿ ಹೊರಟುಹೋಗಬೇಕು” ಎಂದು ಹೇಳಿದನು. 


೧೮ ಇಸೋಪನ ಚರಿತ್ರ 


ಜನೋಸಪನ ಈ ಚಾತುರ್ಯದ ಮಾತನ್ನು ಹೇಳಿ ಜನರು--ರುಾಂಥಸನು ಯುಕೆ, 


p 

ಇರಿನೊಂಡನೆಂದು ತಮ್ಮತಮ್ಮೊಳೆಗೆ ಮಾತಾಡುತ್ತ ಇಸೋಪನ ಚಾತುರ್ಯ 
ಆಳ್ಲಿಂದೆ ಹೊರಟುಹೋದರು. 

ಒಮ್ಮೆ ರಾಂಥಸನ ಊರವರದೊಂದು ಸಭೆಯು ನೆರೆದಿತ್ತು. ಆಗ ಒಂದು ಗರುಡ 
ಪಕ್ಷಿಯು ಒಬ್ಬ ಗುಲಾಮನ ಕಾಲೊಳಗಿನ ಕಡಗವನ್ನು ಬಾಯಲ್ಲಿ ಹಿಡಕೊಂಡು ಬಂದು 
ಸಭೆಯ ಮಧ್ಯದಲ್ಲಿ ಒಗೆಯಿತು. ಆದನ್ನು ಕಂಡು ಎಲ್ಲರೂ ಇದೇನು ದುಶ್ಚಿ ಹ್ಹ ನೆಂದು 
ಅನ್ನಹತ್ತಿದರು. ಆ. ಊರಲ್ಲಿ ರಭಾಂಥಸನೇ ಬುದ್ಧಿ ವಂತನು. ಪ್ರಮುಖರಾದ ಜನರು 
ಆವನ ಬಳಿಗೆ ಬಂದು ಇದರ ಅರ್ಥವನ್ನು ಹೇಳಬೇಕೆಂದು ಅವರಿಗೆ ವಿಜ್ಞಾಪನೆಯನ್ನು 
ಮಾಡಿಕೊಂಡರು. ಅವನು ನಿಮ್ಮ ಪ್ರಶ್ನದ ಉತ್ತರವನ್ನು ನಾಳಿಗೆ ಹೇಳುತ್ತೇನೆಂದು ಹೇಳಿ, 
ಆ ದಿವಸ ರಾತ್ರಿ ಇದೇ ಪ್ರಶ್ನನನ್ನು ಇಸೋಪನಿಗೆ ಕೇಳಿದನು. ಕೂಡಲೆ ಇಸೋಸಪನು- 
ಒಡೆಯರೆ, ನನ್ನನ್ನು ನೀವು ಗುಲಾಮಗಿರಿಯೊಳಗಿಂದೆ ಮುಕ್ತನನ್ನಾಗಿ ನರಾಡಿದರೆ, 
ನಾನು ಈಸ ್ರೈಶ್ನದ ಉತ್ತ ರನನ್ನು ಹೇಳುತ್ತೇನೆ- ಎಂದು ವಿನಯದಿಂದ ಹೇಳಿಕೊಂಡನು. 
ಇಸೋಪನ ಬುದ್ಧಿ ವಂತಿಕೆ, ಚಾತುರ್ಯಗಳಿಗೆ ಮೆಚ್ಚಿ, ರಬಾಂಥಸನು ಅವನ ಮಾತಿಗೆ 
ಒಪ್ಪಿಕೊಂಡು ಅವನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟನು. ಆ ಬಳಿಕ ಇನೋಪನು 
“ಯಾವನೋ ಒಬ ಲ ಅರಸನು ಈ ಊರವರನ್ನು ಗುಲಾಮರನ್ನಾಗಿ ಮಾಡಲಿಕ್ಕೆ ಹವಣಿ 
ಸುತ್ತಾನೆ. ಗರುಡ ಪಕ್ಷಿಯು ಸೂಚಿಸಿದ ಅರ್ಥವು ಇದೇ ಆಗಿರುವದು. ಇದನ್ನು ಎಲ್ಲ 
ಜನರು ಮುಂದಾಗಿಯೇ ತಿಳಿದು, ಸಿದ್ಧತೆಯಲ್ಲಿರತಕ್ಕುದ್ದು ” ಎಂದು ಹೇಳಿದನು. ಇಲ್ಲಿಂದ 
ಮುಂದೆ ಇಸೋಪನು ಸಾರ್ವಜನಿಕ ಕೆಲಸಗಳಲ್ಲಿ ಮನಸು ಹಾಕಿ ಜನರಿಗೆ ಉಪದೇಶ 
ಮಾಡುತ್ತ ತಿರುಗಾಡಹತ್ತಿದನು. ಅದರಿಂದ ಅವನು ಬಹಳ ಸರಾದನು. ಜನರು ಆವ 
ನನ್ನು ಒಳೆ ಸೀ ಪೂಜ್ಯ ಬುದ್ಧಿಯಿಂದ ನೋಡಹತ್ಲಿದರು. 


ವನು ರಭಾಂಥಸನ ಊರ ಜನರಿಗೆ ಹೇಳಿಕಳಿಸಿದ್ದೇನಂದರೆ:--“ನೀವು ನನಗೆ ಇಂತಿ 
ಹಣವನ್ನು ಕಾಣಿಕೆಯಾಗಿ ಕೊಡತಕ್ಕದ್ದು ಆದನ್ನು ಸುಮ್ಮನೆ ಕೊಡದಿದ್ದರೆ 
ಮೇಲೆ ಸ್ವಾರೀ ಮಾಡಿ, ನಿಮ್ಮ ಊರೊಳಗೆ ಕೊಲೆಸುಲಿಗೆಗಳನ್ನು ಮಾಡಿ, ನಿಮ್ಮನ್ನಿಲ್ಲ 
ಹಾಳು ಮಾಡುತ್ತೇನೆ.” ಈ ಸುದ್ದಿಯನ್ನು ಕೇಳಿ ಊರ ಜನರೆಲ್ಲರೂ ಗಾಬರಿಯಾದರು; 
ಮುಂದೆ ಏನು ಮಾಡಬೇಕೆಂಬ ವಿಚಾರವು ಯಾರಿಗೂ ಬಗೆಹರಿಯದಂತಾಯಿತು. ಆಗ 
ಊರವರೆಬ್ಲರೂ ಕೂಡಿ ಸಭೆಯನ್ನು ನೆರೆಯಿಸಿದರು. ಈ ಸಭೆಯಲ್ಲಿ ಈಗ ಇಸೋಪನೂ 
ಇದ್ದನು. ಯಾಕಂದರೆ ಅವನು ಈಗ ಮುಂಚಿನಂತೆ ಗುಲಾಮನಾಗಿದ್ದಿಲ್ಲ. ಇತರರಂತೆ 
ಅವನಿಗೂ ನಾಗರಿಕತನದ ಹಕ್ಕುಗಳು ಇದ್ದವು. ಅವನು ಆ ಕಾಲಕ್ಕೆ ಎದ್ದು ನಿಂತು 
ನೆರೆದ ಜನರಿಗೆ--“ಎಲ್ಫೈ ರೋಕಾಗ್ರಣಿಗಳೆ, ಕಪ್ಪ ಕೊಟ್ಟು ಮಾನಹಾನಿಯನ್ನು 


೧೦ 
©). 
(ಈ 


ಇಸೋಪನ ಚರಿತ್ರ ತ 


ಮಾಡಿಕೊಳ್ಳ ಬೇಡಿರಿ. ಇಂದು ನಿಮಗೆ ಹೀಗೆ ಮಾಡುವದು ಹಿಶಕರವಾಗಿ ತೋರ 
ಬಹುದು. ಆದರೆ ಒಮ್ಮೆ ನಾವು ಹಿಂಜರಿದೆವೆಂದು ಶತ್ರುಗಳಿಗೆ ತಿಳಿದರೆ ಕ್ರೀಸಸನು 
ನಮ್ಮನ್ನು ಕ್ಷಣಕ್ಷಣಕ್ಕೆ ಹತ್ತಿಕ್ಕಲು ಯತ್ನ ಮಾಡುವನು. ಅವರ ಕೂಡ ಯುದ್ಧಕ್ಕೆ 
ನಿಲ್ಲುವ ಮಾರ್ಗವು ಈಗ ಕಠಿಣವಾಗಿ ತೋರಿದರೂ ಆದರಿಂದಲೇ ನಮಗೆ ಮುಂದೆ ಹಿತ 
ವಾಗುವದು. ಶಕ್ಯವಿದ್ದೆ ಷ್ಟು ಮಟ್ಟಿಗೆ ನಾವು ನನ್ಮು ಸ್ಟಾತಂ ತ್ರ್ಯವನ್ನು ಕಾಯ್ದು 
ಕೊಳ್ಳಲಿಕೈಬೇಕು” wt ಬೋಧಿಸಿದನು. 

ಸಭೆಯಲ್ಲಿ ಕ್ರೀಸಸನ ವಕೀಲನು ಇದ್ದೇ ಇದ್ದನು. ಆವನು ಇಲ್ಲಿ ನಡೆದ 
ಸಂಗತಿಗಳನ್ನೆ ಲ್ಲ ತನ್ನ ಅರಸನಿಗೆ ಹೇಳಿದನು. ಮತ್ತು-“ಆ ಊರಲ್ಲಿ ಇಸೋಪನು ಇರುವ 
ವರೆಗೆ, ಅದು ನಮ್ಮ ಕೈಸೇರುವದು ಅಶಕ್ಯವು” ಎಂದು ಮೂ ಕ್ರೀಸಸನಿಗೆ 
ಈ ಮಾತು ಸರಿದೋರಿದ್ದರಿಂದ ಅವನು ಆ ಊರವರಿಗೆ “ನಿಮ್ಮ ಊರಲ್ಲಿ ಇರುವ ಇಸೋನಪ 
ನೆಂಬ ಗೃಹಸ್ಥ ಸ್ಥನನ್ನು ನಮ್ಮ ಕಡೆಗೆ ಕಳಿಸಿಕೊಡಿ ಆಂದರೆ ನಾನು 1 ಯಾವ 


ಬಗೆಯ ತೊಂದರೆಯನ್ನು ತೊಡುವದಿಲ್ಲ” Rd ಹ 


ಬಗೆಹರಿಯುವದೆಂದು ಜನರು ತಮ್ಮೋ! ಳಗೇ ಆಲೋಚಿಸಿ ಅವನನ್ನು ಕಳಿಸಿಕೊಡಬೇಕೆಂದು 
ಯೋಚನೆ ಮಾಡಹತ್ತಿದರು. ಆ ಸುದ್ದಿಯು ಇಸೋಪನಿಗೆ ತಿಳಿಯಲು ಆವನು 
ನನ್ನನ್ನು ನೀವು ಶತ್ರುಗಳ ಕೈಯಲ್ಲಿ ಕೊಟ್ಟರೆ ಮುಂದೆ ನಿಮಗೆ ಆನೇಕ ತೊಂದರೆಗಳು 
ಸಂಭವಿಸಬಹುದೆಂದು ಅವರಿಗೆ ಎಚ ರಿಕೆಯನ್ನು ಕೊಡುವದಕ್ಕಾಗಿ ಒಂದು ಕಥೆ ಹೇಳಿ 
ದನು. ಆ ಕಥೆಯು: ಯಾವವೆಂದರೆ: 


ಇಡೀ ಊರ ಮೇಲೆ ಹಾಯ್ದ ಪಿಡಗು ಕೇವಲ ಇನೋಸನೊಬ್ಬನೆ ಮೇಲೆಯೇ 


“ಒಮ್ಮೆ ಒಂದು ನರಿಯು ಒಂದು ಕುರಿಯ ಸ ಚ ಕೆಲವು ಕುರಿಗಳನ್ನು 
ಅಪಹರಿಸಬೇಕೆದು ಹೊಂ ಚುಹಾಕಿತ್ತು. ಎಷ್ಟು ದಿವಸಗಳವರೆಗೆ ಪ್ರಯತ್ನ ಐರಾಡಿದರೂ 
ನಾಯಿಗಳ ಬಲವಾದ ಕಾವಲು ಇದ್ದದರಿಂದ ಡು ಕುರಿಯಾದರೂ ಆದಕೆ ಶ್ರ ದೊರಕ 
ಲಿಲ್ಲ. ಈ ನಾಯಿಗಳು ಇರುವವರೆಗೆ ನನ್ನ ಕಾರ್ಯವು ಸಾಧಿಸುವದಿಲ್ಲೆಂದು ತಿಳಿದು 
ನರಿಯು ಕುರಿಗಳ ಕೂಡ ಒಡಂಬಡಿಕೆಯ ಸಂಧಾ ವನ್ನು ಹಚ್ಚಿತು; ಒಪ್ಪ ದದ ಕರಾರು 
ಗಳಲ್ಲಿ ನಾಯಿಗಳನ್ನು ತನ್ನ ಕಡೆಗೆ ಕಳಿಸಿಕೊಡಬೇಕೆಂಬಬೊಂದು Sis ಹಾಕಿತು. 
ಅದಕೆ ನಮ್ಮ ಜೀವವು ಉಳಿದರೆ, ಸಾಕೆಂದು ಭಾವಿಸಿ ಕುರಿಗಳೆಲ್ಲ ಕೂಡಿ ಆಲೋಚಿಸಿ 
ನರಿಯ ಕರಾಠುಗಳಿಗೆ ಒಪ್ಪಿಕೊಂಡವು. ನಾಯಿಯ ಕಾವಲು ತಪ್ಪಿದ ಕೂಡಲೇ ಕುರಿ 
ಗಳು ಅನಾಯಾಸನಾಗಿಯೇ ಪ್ರಾ ಣಕ್ಕೆ ಎರವಾದವು.” 


ಜನರು ಈ ಕಥೆಯನ್ನು ಪೇಳಿ ಪರಿಸ್ಸಿ ತಿಯನ್ನು ಅರಿತರು; ಆದರೂ ಇಸೋಪನು 
ನಾನು ಸ್ರೀಸಸನ ದರಬಾರದನ್ಲಿದ್ದು ನಿಮ್ಮ "ಕಲ್ಯಾಣನನ್ನು ಹೆಚ್ಚಿಗೆ ಮಾಡುತ್ತೇನೆಂದು 


ಖಿ ಲ ಪ ಕಾ ಮ ಎ ಮ ©, kh] ರಾ ದು 
ಹೇಳಿ ಜನರ ಮುಂಚಿನ ಆಲೋಚನೆಯ ಪ್ರಕಾರ ಲೀಡಿಯಾ ದೇಶದ ರಾಜಧಾನಿಯಾದ 
ಸಾರ್ಡಿಸರ ೩ ಸ್ವ ತಲಗ ತು: 
ಆ py, ಸ ಈ ಶ್‌ ಹ 
ನೀನು ಬಹು ಅಕ್‌ ನಿದ್ದಾಂಸರಿಗೆ ಆಶ್ರಯವನ್ನು ಕೊಡುತ್ತಿದೆ ಮು. ಆವನ 
ದಸಬಾರದಲ್ಲಿ ಎನ್ನೋ ಜನ ತತ್ತಜಾ ನಿಗಳು ಇದ್ದರು. PG ಆನನ ದರಬಾರಕ್ಕೆ 
| ಣ್‌ ಛೆ ವ್‌ oN 
ಹೋದ ಬಳಿಕ ಆ ತಕ್ಕಣ್ಣಾನಿಗಳ ಸಂಗಡ ವಾದ ಮಾಡಿ ಗೆದ್ದ ನು. ದರಬಾರದೆ ಜನರು 
ಇ ಬಾ « - ಖರ್ಮ ಘ್‌ ~~ | ಹಾಗ ನ್ನ ಫೆ ವಾ್‌ 
ಇಸೋಸನ ಚಾತಶುರ್ಯವರ OR ಬಹಳವಾಗಿ PAG ಆರಸನು ಇಸೋಸಪನಿಗೆ 
e ಘಾ ಕಾ ಲ್ಲ ಎಲಿ ) 
ರಾಜ್ಯ ಕಾರಭಾರದೂ ko ವ ಒಳ್ಳೆ € ಜನಾಬದಾ ರಿಯ ಸೂಪ KY ಪಲಸವನು ಒಮಿ ಬಕ 
ಶ್ರ ಸ್ರಿ ಚ್ಮ ಗು 
ಈ ಪೆಲಸ ಮಾಡುತ್ತಿ: ER ಇಸೋಪನು ಗ್ರೀಸ ದೇಶದೊಳಗಿನ ಸುಂದರವಾದ ಎಲ್ಲ 
ಪಟ್ಟಣ ಗಳಲ್ಲಿಯೂ ತಿರುಗಾಡಿದನು. ಇಸೋಪನ ನೀತಿಯ ಕಥೆಗಳೊದು ಪ್ರಸಿದ್ಧ 
ಜ್ಞ ಬ್‌ ಆನೇಕ ಕಥೆಗಳನ ನ್ನು ಅವನು ಕ ಸಸನ  ದೆರಬಾರದಲ್ಲಿರುವಾಗಲೇ 


ರಚಿಸಿದನು. 


ಮುಂದೆ ಒಮ್ಮೆ ಇಸೋಪನು ಈ ಕ್ರೀಸಸನ ಅಪ್ಪಣೆಯ ಮೇರೆಗೆ ಡೇಲ್ಲಿ, ಎಂಬ 
ಲ್ಲಿಯ ದೇವಾಲಯದ ಉಪಾಧ್ಯಾಯರಿಗೆ ಕೆಲವ್ರು ದಕ್ಷಿಣೆಗಳನ್ನು  ಕೊಡುವನಕ್ಕಾಗಿ 
ಹೋದಾಗ ಆ ಉಪಾಧಾ 4ಯರ ವರ್ತನವನ್ನು ಕಂಡು ಸಂತ ಇ ನಃ ದಕ್ಷಿಣೆ 
ಗಳನ್ನು ಸಿ ೀಕರಿಸುವ ಯೋಗ್ಯ ತೆಯು ನಿಮ್ಮಲ್ಲಿ ತಿಲಾಂಶವಾದರೂ ಇರುವದಿಲ್ಲ; 
ಹ. ಸು ನಿಮಗೆ ಏನೂ ಕೊಡಲಾ bi ಎಂದು ಹೇಳಿ ಅಲ್ಲಿಂದ ತಿರುಗಿ ಹೊರ 
ಡಲು ಸಿದ್ಧನಾದನು. ಆಗ ಆ ಉಪಾಧ್ಯಾಯರು ಅರಸನು ಕೊಟ್ಟಿ ಕಾಣಿಕೆಗಳನ್ನು 
ಕೊಡುವದರಲ್ಲಿ ನಿನ್ನ ಹಿರೇಶನವೇನೆಂದು ಸಿಬಾ ಗಿ ಅವನನ್ನು ಜುಲುಮೆಯಿಂದೆ ಹಿಡಿದು 
ಕಾಣಿಕೆಯ ಹಣವನ್ನು ಕಸಕೊಂಡು, ಇಸೋಪನನ್ನು ಕೊಂದುಹಾಕಿದರು, ಆ ಕಾಲಕೆ 
ಅವನು ಅವರಿಗೆ ಉಪದೇಶಪರವಾದ ಎಷ್ಟೋ ನೀತಿಯ ಕಥೆಗಳನ್ನು ಹೇ 
ದನು. ಆದರೆ ಅದೆಲ್ಲ ಡಬ್ಬ ಗೊಡದ ಮೇಲೆ ನೀರು ಸುರುವಿದಂತೆ ಆಯಿತು. ಆದರ 
ಲ್ಲಿಯ ಒಂದು ಕಥೆಯು ಸ ಯಾವ ಪುಸ್ತಕದಲ್ಲಿಯೂ ಇರುವದಿಲ್ಲ. ಆದನ್ನು ಇಲ್ಲಿ 
ಕೊಡುವೆವು : | 


ಸೆ 


(ಗು ಕ್ಕ 


"ಒಂದಾನೊಂದು ಕಾಲಕ್ಕೆ ಒಂದು ಗುಂಗೀಹುಳಕ್ಕೂ. ಗರುಡಪಕ್ಷಿಗೂ ಬಹಳ 
ಹಗೆತನ ಬಿತ್ತು. ಮೊದಲು ಗರುಡಸಕ್ಷಿಯು ಗುಂಗೀಹುಳದ ತತಿ ತ್ರಿಗಳನ್ನು ತಿಂದುಬಿಟ್ಟ ತು, 
ಬಳಿಕ ಗುಂಗೀಹುಳವು ಗರುಡಪಕ್ಷಿಯು ಗೂಡಿನಲ್ಲಿ ಇಲ್ಲದ ಸಮಯವನ್ನು ಸ 
ಅದರ ಗೂಡನ್ನು ನಾಶ ಮಾಡಿ ತತ್ತಿಗಳನ್ನು ಕೆಡವಿ ಒದೆದುಬಿಟ್ಟಿ ಸತು... ಗರುಡಪಕ್ಷಿಯು 
ಜುಪಿತರ (ದೇವರು)ನ ಬಳಿಗೆ ದೂರು ಹೇಳಿತು. ಆಗ ಜುಹಿತರನು--ನನ್ನ ತೊಡೆಯ 
ಮೇಲೆ ನಿನ್ನ ಗೂಡು ಕಟ್ಟಿ ಅದರಲ್ಲಿ ನಿನ್ನ ತತ್ತಿಗಳನ್ನು ಇಕ್ಕು ಎಂದು ಹೇಳಿದನು. 
ಗರುಡನಕ್ಷಿಯು ಹಾಗೇ ಮಾಡಿತು. ಈ ಸುದ್ದಿಯು ಗುಂಗೀಹುಳಕ್ಕೆ ತಿಳಿದ ಕೂಡಲೆ 


ಇಸೋಪನ ಚರಿತ್ರ: ೨೧ 


ಅದು ಜುಪಿಶರನ ಕಿವಿಯ ಹತ್ತಿರ "ಗುಂಯಿ, ಗುಂಯಿ, ಗುಂಯಿ' ಸಪ್ಪಳ ಮಾಡಿ ಅವನ 
ಮನಸ್ಸಿಗೆ ಬಹಳ ಸಂತಾಪವನ್ನು ಕೊಟ್ಟಿತು. ಅತಿ ಸಂತಾಪದಿಂದ ತನ್ನ ತೊಡೆಯ 
ಮೇಲೆ ತತ್ತಿಗಳಿರುವವೆಂಬ ಎಚ್ಚರಿಕೆ ಉಳಿಯದೆ ಗುಂಗೀಹುಳವನ್ನು ಹೊಡೆಯುವ 
ಉದ್ದೇಶದಿಂದ ಜುಪಿತೆರನು ಚಟ್ಟನೆ ಎದ್ದನು. ಅದರಿಂದ ಗರುಡನಕ್ಷಿಯ ತತ್ತಿಗಳು 
ಸಹಜವಾಗಿಯೇ ಒಡೆದುಹೋದವು.” ಇಸೋಪನು ಈ ಕಥೆಯನ್ನು ತೀರ ಪ್ರಾಣಬಿಡುವ 
ಸಮಯದಲ್ಲಿ ಹೇಳಿ ಅವರಿಗೆ- “ನೀವು ನನ್ನನ್ನು ಕೊಂದು ಒಳ್ಳೇ ಪೌರುಷವನ್ನು 
ಮಾಡಿದೆವೆಂದು ತಿಳಿಯಬೇಡಿರಿ. ಇದರ ಪಾ )ಯಶ್ಸಿತ್ತನು ನಿಮಗಾಗದೆ ಇರುವದಿಲ್ಲ. 
ಅದು ಸಹಜವಾಗಿಯೇ ಆಗುವದು ಮತ್ತು ಒಳ್ಳೇ ಭಯಂಕರವಾಗಿ ಆಗುವದು” ಎಂದು 
ಸೂಚಿಸಿದರು. ಮುಂದೆ ಸ ಲ್ಪ ಕಾಲದಲ್ಲಿ ಇದರಂತೆಯೇ ಆಯಿತು. ಡೇಲಿ )) ಎಂಬಲ್ಲಿಯ 
ಜನರ ಮೇಲೆ ದೊಡ್ಡದೊಂದು ಸಂಕಟವು ಪ್ರಾಪ್ತವಾಯಿತು. ಆ ಸಂಕಟದ ನಿನಾರಣ 
ಕಾಗಿ ಇಸೋಪನನ್ನು ಕೊಂದು ಅಪಹರಿಸಿದ ದುಡ್ಡಿನ ಸಾವಿರಪಟ್ಟು ಹಣವನ್ನು ದಂಡ 
ನಾಗಿ ತೆರಬೇಕಾಯಿತು. ಈ ರೀತಿಯಿಂದ ಚತುರನೂ ಬುದ್ಧಿ ಶಾಲಿಯೂ ಆದ 
ಇಸೋಪನು ಮರಣ ಹೊಂದಿದನು. ಭವಿವತ್ಯವು ಯಾರಿಗೂ ತ 


ಬಿಲ್ಲ [| 


ಇಸೋಪನು ಮರಣದ ತರುನಾಯ ಎರಡು ನೂರು ವರ್ಷಗಳಾದ ಮೇಲೆ 
ಅಥೆನ್ಸದ ನಿವಾಸಿಗಳು ಒಳ್ಳೇ ಕುಶಲನಾದ ಕಾರಾಗೀರನಿಂದ ಅವನದೊಂದು ಮೂರ್ತಿ 
ಯನ್ನು ಮಾಡಿಸಿ ಪಟ್ಟಣದೊಳಗಿನ ಒಂದು ಸುಪ,ಸಿದ್ದೆವಾದ ಸ ಳದಲಿ ಆದನು 
ಸ್ಥಾಪಿಸಿದರು. 


ಇಸೋಷನೆ ಮದುವೆಯಾಗಿತ್ತು. ಆದರೆ ಅವನಿಗೆ ಸಂತತಿಯು ಆಗಲಿಲ್ಲ. ಆವನು 
ಒಬ್ಬ ಹುಡುಗನನ್ನು ದತ್ತಕ ತೆಗೆದುಕೊಂಡಿದ್ದು. ಆದರೆ ಆವನು ಮೂರ್ತಿನೂ 
ಕೃತಹ್ನನೂ ಆಗಿದ್ದನೆಂದು ಒಂದು ಕಡೆಗೆ ಆಧಾರವು ದೊರೆಯುತ್ತದೆ. ಆದರಿಂದ 
ಇಸೋಪನ ಮನಸಿಗೆ ಸಮಾಧಾನವೇನೂ ಆಗಲಿಲ್ಲ. ಸೋಪನು ತನ್ನ ಮಗನಿಗೆ 
ಮಾಡಿದ ಉಪದೇಶವು ಒಂದು ಪುಸ್ತಕದಲ್ಲಿ ಬರೆದಿದೆ. ಆ ಉಪದೇಶವು ಎಲ್ಲರಿಗೂ ಓದೆ 


ರ ಖಂ 


ಲಿಕ್ಕ ತಕ್ಕದ್ದಾಗಿರುವದು. ಅದನ್ನು ಇಲ್ಲಿ ಕೊಡುವೆವು. 
ಇಸೋಪನು ತನ್ನ ಮಗನಿಗೆ ಮಾಡಿದ ಉಪದೇಶನು 


ಲ್ಸ 

ಕೊಂಡು, ಒಳ್ಳೇ ಮನಃಪೂರ್ವಕವಾಗಿಯೂ ಎಚ್ಚರಿಕೆಯಿಂದಲೂ ಮಾಡತಕ್ಕದ್ದು ಸ 
ಈ ವಿಷಯದಲ್ಲಿ ಡಾಂಭಿಕತನವು ಎಳ್ಳಷ್ಟಾದರೂ ಇರಕೂಡದು. ದೇವರೂ ಆತನ 
ಶಕ್ತಿಗಳೂ ಕೇವಲ ಚಿಕ್ಕ ಮಕ್ಕಳನ್ನು ಹೆದರಿಸಲಿಕ್ಕೆ ಕಲ್ಪಿಸಿದವುಗಳೆಂದು ತಿಳಿಯಬೇಡ. 


ನ 
ದೇವರು ಸತ್ಯನೂ, ಸರ್ವಜ್ಞನೂ, ಸರ್ವಶಕ್ತಿವಂತನೂ ಆಗಿರುವನು.” 


“ಮಗನೇ, ಈಶ ರನ ಭಕ್ತಿಯನ್ನು ಮನಸಿನಲ್ಲಿ ಪೂಜ್ಯ ಬುದ್ಧಿಯನ್ನು ಇಟ್ಟು 


ಆಲ್ಲಿ 


೨೨ ಇಸೋಪನ ಚರಿತ್ರ 


2 


3ರ ಅಂಶಸ್ಪವಾಗಿರುವಂಥ ರಹಸ್ಯದ ನಿಮ್ಮ ವಿಚಾರಗಳೂ ಕೆಲಸಗಳೂ 
ಕೂಡ ಯಾವಾಗಲೂ ಶುದ ವಾಗಿರುವಂತೆ ಎಚ್ಚರ ಪಡುತ್ತಿರಬೇಕು; ಯಾಕಂದರೆ ಅವು 
ಪಾಮರರಾದೆ ಮನುಷ್ಯರಿಗೆ ಕಾಣದಿದ್ದ ರೂ ಸರ್ವ ಸ್ಲಿನಾದ ಪರಮೇಶ ದನಿಗೆ ತಂದೇ 


ಆ ವಿ ೫ 


ಕಾಣುತ್ತ ೨೨ 


“ತನ್ನ್ನ ಮಕ್ಕಳು ತನಗೆ ಯಾವ ತರದ ಮಾನವನ್ನು ಕೊಡಬೇಕೆಂದು ತಾನು 
ಇಬೆ ಸುವನೋ ಅದೇ ತರದ ಮಾನವನ್ನು ನೀನು ನಿನ್ನ ತ ತೊಡು 


ಭ 
ವದರಲ್ಲಿ ಬುದ್ಧಿ ವಂತಿಕೆಯೂ ಸಾ ಿಭಾವಿಕತನವೂ ತವದ | 


“ತನಗೆ ಶಕ್ಯವಿದ್ದಷ್ಟು ಮಟ್ಟಿಗೆ ಪರರಿಗೆ ಒಳಿತು ಮಾಡಲಿಕ್ಕೆ ಹೆಣಗುತ್ತಿರಬೇಕು; 
ವಿಶೇಷವಾಗಿ ತಮ್ಮ ಮಿತ್ರರ ಬಂಧುಬಳಗದವರ ಹಿಶಕ್ಕಾಗಿ ಯಾವಾಗಲೂ ಯತ್ನ 


ಮಾಡುತ್ತಿರಬೇಕು, ಯಾರ ಒಳಿತು ಮಾಡುವದು ತಮ್ಮ ಕೈೈಯ್ಲ್ಲರುವದಿಲ್ಲವೋ ( 
ಅವರಿಗೆ ಕೆಡಕನ್ನಾದರೂ ಮಾಡಬಾರದು.” 


“ನಿನ್ನ್ನ ಸದಸದ್ದಿನೇಕ ಶಕ್ತಿಯ ಪ್ರೇರಣೆಯಂತೆ ನಡೆದರೆ ನಿನಗೆ ಈ ಜಗತ್ತಿನಲ್ಲಿ 
ಯಾವ ತೊಂದರೆಯೂ ಸಂಭನಿಸಲಿಕ್ಸಿಲ್ಲ.” 


“ನಿನ್ನ್ನ ದಸದ್ದಿ ವೇಕ ಶಕ್ತಿಯು ಹೇಳಿದಂತೆ ನೀನು ನಡೆದರೆ ನಿನಗೆ ಯಾತರ 
ಬಗ್ಗೆಯೂ ಸ ಮ ಕಾರಣವು ಉಳಿಯಲಿಕ್ಕಿಲ್ಲ.” 


“ಈ ಜಗತ್ತಿನಲ್ಲಿ ನಿನಗೆ ಶಕ್ಯವಿದ್ದೆ ಷ್ಟು ಮಟ್ಟ ಗೆ ನೀನು ಯಾನಾಗಲು ಕಲಿ 
ಯುತ್ತಿರು. ಸೋಮಾರಿತನದಿಂದ ಕಾಲವನ್ನು ಬೆಯಬೇಡ. ಧನಕ್ಕಿಂತ ಒಳ್ಳೆ ಲ ಉಪ 
ದೇಶದ ಬೆಜೆಯು ಬಹಳ ಹೆಚ್ಚಿ ರುವದೆಂಬ ಮಾತನ್ನು ಲಕ್ತದಲ್ಲಿಡು.” 


“ಹೊಲವನ್ನು ಹರಿಗಿ ಹಸನು ಮಾಡುವಂತೆಯೇ ಮನಸ್ಸನ್ನೂ ಹಸನು ಮಾಡ 
ಲಿಕ್ರೆ ಬೇಕು. Aeon ಮನಸ್ಸು ಹೆಚ್ಚು ಹೆಚ್ಚು ಶುದ್ಧ ವಾದಂತೆ ನಮ್ಮಲ್ಲಿ ದೈನಿಕ 
ಶಕ್ತಿಯು ಪ್ರಾಪ್ತನಾಗುತ್ತ Pe ಆದರೆ. ಮನಸಿ ಸನ ಶುದ್ಧ ತೆಯು ಕಡಿಮೆ 
ಕಡಿಮೆಯಾದಂತೆ ನಮ್ಮ ಲ್ಲಿ ಸಶುತ್ವ ವು ನೆಲೆಗೊಳ್ಳು ವದು.” 


" ಈ ಜಗತ್ತಿನಲ್ಲಿ ಬುದ್ಧಿ ವಂತಿಕೆ, ಒಳ್ಳೇ ನಡತೆ ಇವೆರಡರಂಥ 4 ನಿತ್ಯ ? 
ಪದಾರ್ಥಗಳು ಬೇರೆ ಯಾವವೂ ' ಇಲ್ಲ. ಆದರೆ 'ಎವೆರಡರಿಂದ ಹಿತ ಉಂಟೆಂದು ಬ 
ತಿಳಿದೆ ಮಾತ್ರದಿಂದ ಕೆಲಸನಾಗಲಿಲ್ಲ. ಆದರೆ ಅವುಗಳ ಪರಿಣಾಮವು ವರ್ತನದಲ್ಲಿ 
ತೋರಲಿಕ್ಸೆ ಬೇಕು. ? 


ಇಸೋಪನ ಚರಿತ್ರ ಷ್ಟಿ 
 ದುರ್ಗುಣಗಳು ಇಲ ಬದಿರುವದೊಂದು ಸದ್ಗುಣವೇ ಆಗಿರುವದು. ” 


“ ಎಬ್ಬರ ಮೇಲೆಯೂ ವಿಶಾ ಸವರಬೇಕು; ಆದರೆ ಸುಳ್ಳು ನ 
ತೀರ ಬಿಟ್ಟು ಬಿಡಲಿಸ್ಸೆ ಬೇಕು. ಯಾಕಂದರೆ ಅವನಷ್ಟು ಪಾಪಿಸ್ಟ ನು ಈ ಜಗತ್ತಿನಲ್ಲಿ 
ಬೇನೆ ಯಾವನೂ ಚ 


“ ಸತ್ಸೃಹನಾಸದಿಂದ ಆನಂದ-ಪಡಬೇಕು. ಯಾಕಂದರೆ ಕೇವಲ ಆನನ ಆನ 
ಕರಣ ಮಾಡುವದರಿಂದಲೇ ನಮ್ಮ ಕಲ್ಯಾಣವಾಗುತ್ತದೆ. ” 


"ನೆಡಕಿವಿಎದಲೂ ಒಳ್ಳೇ ಸಂಗತಿಗಳು ಹೊರಡುತ್ತಿರುತ್ತನೆ, ಎಂದು ಜನರು 
ಅನ್ಚುತ್ತಿರುತ್ತಾರೆ. ಆದರೆ ಆ ಮಾತು ಸಂಪೂರ್ಣವಾಗಿ ನಿಜವಿರುವದಿಲ್ಲ. "ಈ ಬಗೆಯ 
ಮೋಸ ಮಾಡುವದು RR ಸಾವಿರ ಸುಳ್ಳು ಹೇಳಿ ಒಂದು ಕಲ್ಯಾಣ 
ಕಟ್ಟಿ ,ಲಿಕ್ಸೆ ಅಡ್ಡಿಯಿಲ್ಲ, ಆದು ಕೆಡಕೆನಿಸದು, ಎಂದು ಹೇಳುವವರ ಗಾಳಿಗೆ ಸಹ ನಿಲ್ಲ 
ಬೇಡ; ಯಾಕಂದರೆ ಈ ಜಗತ್ತಿನಲ್ಲಿ ಒಳ್ಳೆ "ದೆಂಬುದು ಎಸ್ಟಿ ರುವದೋ, ಕೆಡಕು 
ಯಾವದು ಅಲ್ಲವೋ ಅದೆಲ್ಲ "ಸದ್ಗು ದಲ್ಲಿಯೇ ಇರುವದೆಂದು ದೃ ವಾಗಿ ನಂಬು.” 


“ಪ್ರತಿಯೊಬ್ಬ ಮನುಷ್ಯನು ತನ್ನ ಕೆಲಸವನ್ನು ಮಾಡತಕ್ಕದ್ದು, ಪರರ ಕೆಲಸ 
ದಲ್ಲಿ ನಿಷ್ಕಾರಣವಾಗಿ ಕೈಹಾಕಬಾರದು; ಯಾರ ನಿಂಬೆಯನ್ನೂ ಮಾಡಬಾರದು; 
ಒಬ್ಬರು ಮತ್ತೊಬ್ಬರ ನಿಂಜೆಯನ್ನು ತಮ್ಮ ಮುಂಜಿ ಮಾಡಿದರೆ ಆದನ್ನು ಕಿವಿಯ ಮೇಲೆ 
ಹಾಕಿಕೊಳ್ಳಬಾರದು. ಯಾಕಂದರೆ ಈ ಪರನಿಂದೆಯನ್ನು ಕೇಳುವ ರೂಢಿಯಾಯಿ 
ತೆಂದರೆ ಆ ಮನುಷ್ಯನ ನಾಲಿಗೆಗೆ ಪರಥಿಂದೆಯನ್ನು ಮಾಡುವ ರೂಢಿಯು ಸಹಜ 
ವಾಗಿಯೇ ಆಗುವದು.” 


“ಉದ್ದೇಶವು ಒಳ್ಳೇದಿರ ಓರ ಪರರ ಉಪದೇಶವನ್ನು ಆದರಿಸಬೇಕು- ಆ 
ಬಳಿಕೆ ಈಶ್ವರನನ್ನು ಆ ೨ವಲಂಬಿಸಬೇಕು.? 


“ದುಃಸ್ಥಿತಿಯು ಪ್ರಾಪ್ತವಾಯಿತೆಂದು ಖೇದಪಡಬಾರದು; ಒಳ್ಳೇ ಸ್ಥಿತಿಯು 
ಬಂತೆಂದು ಗರ್ವ ಪ ಪಡ ಡಬಾರದು; ಯಾಕಂದರೆ ಎಲ್ಲ ಸಂಗತಿಗಳ ಛಲ್ಲಿ ಸ್ಥಿತ ೦ತರವು ಇದ್ದೇ 
ಇರುವದು.” 

“ನಿತ್ಯದಲ್ಲಿಯೂ ಮುಂಜಾನೆ ಎದ್ದು ತಮ್ಮ ಕೆಲಸಕ್ಕೆ ತೊಡಗಬೇಕು. ಒಳ್ಳೇ 
ಸಂಗತಿಗಳನ್ನ ಸ್ಟ್ರು ಕಲಿ ಲಿತುಕೊಳ್ಳಬೇಕು ಒಳ್ಳೆಯವರಿಗೆ ಕೈಲಾದ ಮಟ್ಟಿಗೆ ಉಪಕಾರ 
ತಾಟು ಈ ಮೂರು ಕೆಲಸಗಳನ್ನು ಮಾಡುತ್ತಿದ್ದರೆ ಪಶ್ಚ್ರಾತ ಪವನ 
ಹೊಂದುವ ಪ್ರಸಂಗವು ಎಂದೂ ಒದಗುವದಿಲ್ಲ. 


ಅ 
ಅಂ 


ಚ 


೨೪ ಇಸೋಪನ ಚರಿತ್ರ 


“ನಿಲಾಸೆ, ತಿನಸುಜೊಕ್ಕುತನ, ಸೆರೆಗುಡಕತನ ಈ ಮೂರು ಸಂಗತಿಗಳನ್ನು 
ಎಂದೂ ಮನಸಿನಲ್ಲಿ ಸಹ ತರಬೇಡ. ಯಾಕಂದರೆ ಮದ್ಯದಿಂದ ಬಹಳ ಅನರ್ಥಗಳು 
ಸಂಭವಿಸುವವು. ಮನುಷ್ಯನು ವಾರ್ಧಕ್ಯದಿಂದ ಹೇಗೋ ಹಾಗೆ ಮದ್ಯಪ್ರಾಶನದಿಂದಲೂ 
ಸಣ್ಣ ಹುಡುಗರಂತೆ ಅಲ್ಲದ ಚೇಷ್ಟೆ ಗಳನ್ನು ಮಾಡತೊಡಗುವನು.” 


“ಯಾವದೊಂದು ಕೆಲಸವನ್ನು ಮಾಡಲಿಕ್ಕೆ ತಕ್ಕ ಸಂಧಿಯು ಒದ, .ವ ತನಕ 
ದಾರೀಕಾಯುತ್ತಿರು. ಅಯೋಗ್ಯ ವೇಳೆಯಲ್ಲಿ ಮಾಡಿದ ಕೆಲಸ£: ಎಂದೂ 
ಒಳಿತಾಗುವದಿಲ್ಲ.” 


“ರಾಜರು, ರಾಜಪುತ್ರರು, ಅಧಿಕಾರಿಗಳು ಇವರ ವಿಷಯವಾಗಿ ಮನಸಿನಲ್ಲಿ 
ಬಹಳ ಆದರವನ್ನು ತಾಳು. ಯಾಕಂದರೆ ಅವರು ತಪ್ಪುಗಾರರಿಗೆ ಶಿಕ್ಷೆಯನ್ನು ವಿಧಿಸು 
ವರು; ಹಾಗು ನಿರಪರಾಧಿಗಳನ್ನು ದುಷ್ಪ ರಿಂದ ಸಂರಕ್ಷಿಸುವರು,”' 


O O O 


ಕರ್ನಾಟಕ ನಿದ್ಯಾನರ್ಧಕ ಸಂಘ, ಧಾರವಾಡ 


೧೫ ಪುಷ್ಪಗಳ ಪ್ರಕಟಣೆ 


ಪಂಡಿತರಾಜ ಜಗನ್ನಾಥ 

ಕನ್ನಡಿಗರ ಜನ್ಮಸಾರ್ಥಕತೆ 

ಕರ್ಣಾಟಕ ನರಕಾಸುರ ವಿಜಯ ವ್ಯಾಯೋಗಂ 
ಕರ್ನಾಟಕ ಕಥಾಸರಿತ್ಸಾಗರ 
ಶೌರ್ಯಸಾಗರ 

ಕನ್ನಡಮಾತು ತಲೆಯೆತ್ತುವ ಬಗೆ 
ಕಾಲಿದಾಸ ಚರಿತ್ರ 

ಕರ್ಣಾಟಕ ಯಯಕಾತಿ ನಾಟಕಂ 
ಮೋಹಿನೀ ಅಥವಾ ನಿಂದಕರ ನಡವಳಿ 
ಭಾರತೀಯ ವಿದುಷಿಯರು 
ಶ್ರೇಯಃಸಾಧನ 

ಗೃಹವೈದ್ಯಕವು 

ಇಸೋಪನ ಚರಿತ್ರ 

ವಿದ್ಯಾರಣ್ಯ ಸ್ವಾಮಿಗಳು 

ನರಗುಂದದ ಬಂಡಾಯ 


be Os SE ಓರಲಿ 


5ರ 





